


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೦, ೨೦೧೫ (ಶ್ರಾವಣ ೨೯, ಶಕ ವರ್ಷ ೧೯೩೭) ಸಂಚಿಕೆ ೩೪ 
Volume 150 Bengaluru, Thursday, August 20, 2015 (Shravana 29, Shaka Varsha 1937) Issue 34 
ಭಾಗ ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-18. 
ದಾವಾ ಸಂಖ್ಯೆ : ಜೆಆರ್‌ಬಿ/ಎಂಡಿ/37/2015-16 





ವಾದಿ ಎರುದ್ಧ ಪ್ರತಿವಾದಿ 


ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ | ಶೀ ಕೆ. ಕೃಷ್ಣಮೂರ್ತಿ, 
ಕೇಂದ್ರ ಸಹಕಾರ ಬ್ಯಾಂಕ್‌ ನಿ. ನಂ-6, ಲಕ್ಷ್ಮೀಸಧನ, 5ನೇ ಮುಖ್ಯ | ನಂ.-4, ತೇಜಶ್ರೀ ನಿಲಯ, 1ನೇ ಕ್ರಾಸ್‌, ಚನ್ನಪ್ಪ ಲೇಔಟ್‌, ಕೊಟ್ಟಿಗೆಪಾಳ್ಯ, 





ರಸ್ತೆ ಚಾಮರಾಜಪೇಟೆ, ಬೆ೦ಗಳೂರು-18. ನಾಗರಬಾವಿ, ಬೆ೦ಗಳೂರು. 
ಪ್ರತಿನಿಧಿಸುವವರು 2) ಶ್ರೀಎಂ ಮಲ್ಲಿಕಾರ್ಜುನಯ್ಯ, 
ಮುಖ್ಯಕಾರ್ಯನಿರ್ವಹಣಾಧಿಕಾರಿ ಮ್ಯಾನೇಜರ್‌, ಬಿಬಿಆರ್‌ ೬ ಆರ್‌ಡಿಸಿಸಿ ಬ್ಯಾಂಕ್‌ ಕ್ರಿ ಸಿಲ್ಕ್‌ ಎಕ್ಸ್‌ಚೇಂಜ್‌ 


ಶಾಖೆ, ಮೇಲುಕೋಟೆ, ಕನಕಪುರ ಟೌನ್‌ & ತಾ। ರಾಮನಗರ ಜಿಲ್ಲೆ. 
3) ಶ್ರೀ ಎ.ಪಿ. ವಿರೂಪಾಕ್ಷಯ್ಯ, 


ಹಿರಿಯ ಸಹಾಯಕರು, ಬಿಬಿಆರ್‌ & ಆರ್‌ಡಿಸಿಸಿ ಬ್ಯಾಂಕ್‌ ಲಿ. ಸಿಲ್ಕ್‌ 


ಎಕ್ಸ್‌ಚೆಂಜ್‌ ಶಾಖೆ, ನಂ.-53, 7ನೇ ಸಿ ನ್‌, ಆರ್‌.ಪಿ.ಸಿ. ಲೇಔಟ್‌, 
ವಿಜಯನಗರ, ಬೆಂಗಳೂರು-40. 


4) ಕೆ.ಎ. ಪದ್ಮವತಿ, 


ಮ್ಯಾನೇಜರ್‌, ನಂ.20, 6ನೇ ಕ್ರಾಸ್‌, ಪೈಪ್‌ಲೇನ್‌ ಮುಖ್ಯರಸ್ತೆ, ದತ್ತಾತ್ರೇಯ 
ದೇವಸ್ಥಾನದ ಹತ್ತಿರ, ಮಲ್ಲೇಶ್ವರಂ, ಬೆಂಗಳೂರು-03. 


5) ಎಲ್‌. ಮುನೇಗೌಡ, 


ನಂ-124, 3ನೇ ಕ್ರಾಸ್‌, 2ನೇ ಮೈನ್‌, 5ನೇ ಹಂತ, ರಾಜರಾಜೇಶ್ವರಿನಗರ, 
ಬೆಂಗಳೂರು-98. 


6) ರಾಮೋಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ರಾಮೋಹಳ್ಳಿ, 
ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾ| ಬೆಂಗಳೂರು-74. 


7) ಚೋಳನಾಯಕನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, 
ಚೋಳನಾಯಕನಹಳ್ಳಿ, ತಾವರೆಕೆರೆ ಹೋಬಳಿ, ತಿಪ್ಪಗೊಂಡನಹಳ್ಳಿ ಪೋಸ್ಟ್‌, 
ಬೆ೦ಗಳೂರು ದಕ್ಷಿಣ ತಾ॥ ಬೆಂಗಳೂರು-74. 


8) ಬಿದರಹಳ್ಳಿ ರೈತರ ಸೇವಾ ಸಹಕಾರ ಸಂಘ ನಿ. 

ಬಿದರಹಳ್ಳಿ. ಬೆಂಗಳೂರು ಪೂರ್ವ ತಾ| ಬೆಂಗಳೂರು-49. 

9) ತಾವರೆಕೆರೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. 

ತಾವರೆಕೆರೆ ಮಾಗಡಿ ಮುಖ್ಯರಸ್ತೆ, ತಾವರೆಕೆರೆ ಹೋಬಳಿ, ಬೆ೦ಗಳೂರು ದಕ್ಷಿಣ 
ತಾ॥ ಬೆಂಗಳೂರು-30 














(೩೪೦೯) 





೩೪೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 


10) ಟಿ.ವಿ. ಸಿದ್ಧಪ್ಪ, 
ಹಾಲಿ ನಿರ್ದೇಶಕರು, ತಾವರೆಕೆರೆ ವ್ಯವಸಾಯ ಸೇವಾ ಸಹಕಾರ 


ಸಂಘ ನಿ, ತಾವರೆಕೆರೆ, ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾ॥ ಬೆಂಗಳೂರು-30. 


1) ಬಿ. ನಾಗರಾಜು, 
ಹಾಲಿ ಚೀಫ್‌ ಎಕ್ಸಿಕ್ಕೂಟೀವ್‌ ಆಫೀಸರ್‌ ತಾವರೆಕೆರೆ ವ್ಯವಸಾಯ ಸೇವಾ 


ಸಹಕಾರ ಸಂಘ ನಿ, ತಾವರೆಕೆರೆ, ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾ॥ ಬೆಂಗಳೂರು-30. 


12) ಸಿ. ಬಸಪ್ಪ 

ಹಾಲಿ ನಿರ್ದೇಶಕರು 

ಚೋಳನಾಯಕನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, 
ಚೋಳನಾಯಕನಹಳ್ಳಿ ತಾವರೆಕೆರೆ ಹೋಬಳಿ, ತಿಪ್ಪಗೊಂಡನಹಳ್ಳಿ ಪೋಸ್ಟ್‌, 
ಬೆಂಗಳೂರು ದಕ್ಷಿಣ ತಾ॥ ಬೆಂಗಳೂರು-74. 

13) ನಾರಾಯಣ 

ಹಾಲಿ ಚೀಫ್‌ ಎಕ್ಸಿಕ್ಕೂಟೀವ್‌ ಆಫೀಸರ್‌ ಚೋಳನಾಯಕನಹಳ್ಳಿ ವ್ಯವಸಾಯ 
ಸೇವಾ ಸಹಕಾರ ಸಂಘ ನಿ. ಚೋಳನಾಯಕನಹಳ್ಳಿ, ತಾವರೆಕೆರೆ ಹೋಬಳಿ, 
ತಿಪ್ರಗೊಂಡನಹಳ್ಳಿ ಪೋಸ್ಟ್‌, ಬೆಂಗಳೂರು ದಕ್ಷಿಣ ತಾ॥ ಬೆಂಗಳೂರು-74. 

14) ಎಂ. ರಾಜಣ್ಣ, 

ಹಾಲಿ ನಿರ್ದೇಶಕರು, ಬಿದರಹಳ್ಳಿ ರೈತರ ಸೇವಾ ಸಹಕಾರ ಸಂಘ ನಿ, 
ಬಿದರಹಳ್ಳಿ, ಬೆಂಗಳೂರು ಪೂರ್ವ ತಾ॥ ಬೆಂಗಳೂರು-49. 

15) ಎಂ. ಭರತ್‌, 

ಹಾಲಿ ಜೀಫ್‌ ಎಕ್ಸಿಕ್ಯೂಟೀವ್‌ ಆಫೀಸರ್‌, ಬಿದರಹಳ್ಳಿ ರೈತರ ಸೇವಾ ಸಹಕಾರ 
ಸಂಘ ನಿ. ಬಿದರಹಳ್ಳಿ, ಬೆಂಗಳೂರು ಪೂರ್ವ ತಾ| ಬೆಂಗಳೂರು-49. 

16) ಬಿ. ಜಯರಾಮ್‌, 

ಹಾಲಿ ನಿರ್ದೇಶಕರು, ರಾಮೋಹಳ್ಳಿ ವ್ಯವಸಾಯ ಸೇವಾ ಸಹಕಾರ 
ಸಂಘ ನಿ, ರಾಮೋಹಳ್ಳಿ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾ| 
ಬೆಂಗಳೂರು-74. 

17) ಎಂ. ಸುರೇಶ್‌, 

ಹಾಲಿ ಚೀಫ್‌ ಎಕ್ಸಿಕ್ಯೂಟೀವ್‌ ಆಫೀಸರ್‌, ರಾಮೋಹಳ್ಳಿ ವ್ಯವಸಾಯ ಸೇವಾ 
ಸಹಕಾರ ಸಂಘ ನಿ. ರಾಮೋಹಳ್ಳಿ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ 
ತಾ॥ ಬೆಂಗಳೂರು-74. 








"1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103ರ ರೀತ್ಯಾ ಸ್ಥಿರಾಸ್ತಿಗಳನ್ನು ಆದೇಶಕ್ಕೆ ಮುನ್ನ ಜಫ್ತಿ ನೋಟೀಸು 


ವಾದಿಯು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70 ರಡಿ ದಾವಾ ಅರ್ಜಿಯನ್ನು ಸಲ್ಲಿಸಿ 1 ರಿಂದ 17 ನೇ ಪ್ರತಿವಾದಿಗಳಿಂದ 
ರೂ. 11,47,60,000/- (ರೂ. ಹನ್ನೊಂದು ಕೋಟಿ ನಲವತ್ತೇಳು ಲಕ್ಷದ ಅರವತ್ತು ಸಾವಿರಗಳು ಮಾತ್ರ) ಹಾಗೂ ಈ ಮೊತ್ತಕ್ಕೆ ಸಾಲಿಯಾನ ಶೇ. 
18% ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ ದಾವೆಯನ್ನು ಹೂಡಿರುತ್ತಾರೆ. ಈ ದಾವೆ ಜೊತೆ ಕಲಂ 103 ರಡಿ 
ಅರ್ಜಿಯನ್ನು ಸಲ್ಲಿಸಿ 1ನೇ ಪ್ರತಿವಾದಿ ಧರ್ಮಪತ್ನಿಯಾದ ಶ್ರೀಮತಿ ಅನುಸೂಯ ಕೃಷ್ಣಮೂರ್ತಿರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಆದೇಶ 
ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 


1; 


ಅರ್ಜಿದಾರರು ಕಲಂ 103ರ ಅರ್ಜಿ ಜೊತೆ ಸಲ್ಲಿಸಲಾಗಿರುವ ಪ್ರಮಾಣ ಪತ್ರದಲ್ಲಿ 1ನೇ ಪ್ರತಿವಾದಿಯು ವಾದಿ ಬ್ಯಾಂಕಿನ ನೌಕರವಾಗಿದ್ದು, 
ವಾದಿ ಬ್ಯಾಂಕಿನ ರೇಷ್ಮೆ ವಿನಿಯಮ ಶಾಖೆಯ ಮೇಲ್ವಿಚಾರಕರಾಗಿ ಅನೇಕ ರೀತಿಯಲ್ಲಿ ಹಣ ದುರಪಯೋಗ ಪಡಿಸಿಕೊಂಡದ್ದು, ಸದರಿ 
ಶಾಖೆಯಲ್ಲಿ 1ನೇ ಪ್ರತಿವಾದಿಯ ಪತ್ನಿ ಹೆಸರಿನಲ್ಲಿ ಸೂರಜ್‌ ಡಿಜಿಟಲ್‌ ಪ್ರಿಂಟ್ಸ್‌ ಹೆಸರಿನಲ್ಲಿ ಉಳಿತಾಯ ಖಾತೆ ಸಂಖ್ಯೆ 

6190050004047ರಲ್ಲಿ ದಿನಾಂಕ : 03-10-2008 ರಂದು ಉಳಿತಾಯ ಖಾತೆಯನ್ನು ತೆರೆದು ಪ್ರಾರಂಭಿಕ ಶುಲ್ಕ ರೂ. 1,000-00 
ಗಳಿಂದ ಪ್ರಾರಂಭಿಸಿ ಮೊದಲನೇ ಹಂತದಲ್ಲಿ ಸಾಮಾನ್ಯ ವ್ಯವಹಾರ ನಡೆಸಿದ್ದು, ನಂತರ ವರ್ಷಗಳಲ್ಲಿ ಹೆಚ್ಚಿನ ವ್ಯವಹಾರ ನಡೆದಿದ್ದು, ಅನೇಕ 
ದಿನಾಂಕಗಳಲ್ಲಿ ಕೃಷಿ ಪತ್ತಿನ ಸಾಲ ವಿತರಣೆಯಾಗಿರುವ ದಿನಾಂಕಗಳಲ್ಲಿ 1ನೇ ಪ್ರತಿವಾದಿ ಹೆಂಡತಿಯ ಖಾತೆಗೆ ಕೆ.ಸಿ.ಸಿ. ಸಾಲ 
ದುರುಪಯೋಗದ ಮೊತ್ತ ಸದರಿ ಉಳಿತಾಯ ಖಾತೆಗೆ ಜಮಾ ಆಗಿರುವುದು ದಾಖಲಾತಿಗಳಿಂದ ದೃಢಪಟ್ಟಿರುವುದಾಗಿ ತನ್ನ ಪ್ರಮಾಣ 
ಪತ್ರದಲ್ಲಿ ವಾದಿ ಬ್ಯಾಂಕು ಸ್ಪಷ್ಟಪಡಿಸಿರುತ್ತದೆ. ಜೊತೆಗೆ 1ನೇ ಪ್ರತಿವಾದಿಯ ಹೆಂಡತಿ ಗೃಹಿಣಿಯಾಗಿದ್ದು, ಆಸ್ತಿ ಖರೀದಿಸಲು ಸಾಕಷ್ಟು 
ಆದಾಯದ ಮೂಲಗಳು ಇಲ್ಲದ ಕಾರಣ ಸದರಿ ಆಸ್ತಿಗಳನ್ನಯ ದುರುಪಯೋಗದ ಹಣದಿಂದ ಖರೀದಿಸಿರುವುದು ಮತ್ತು 
ದುರುಪಯೋಗದ ಹಣ ಉಳಿತಾಯ ಖಾತೆಗೆ ವರ್ಗಾವಣೆಗೊಂಡಿರುವುದು ದೃಢಪಟ್ಟಿರುವುದಾಗಿ ಪ್ರತಿವಾದಿಸಿರುತ್ತಾರೆ ಹಾಗೂ ಅರ್ಜಿಯಲ್ಲಿ 





ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೧೧ 





ನಮೂದಿಸಿರುವ ಸ್ಥಿರಾಸ್ತಿಯು 1ನೇ ಪ್ರತಿವಾದಿ ಹೆಂಡತಿಯ ಹೆಸರಿನಲ್ಲಿರುವ ಯಣಭಾರ ರಾಹಿತ್ಯ ಪತ್ರ ಮತ್ತು ಕ್ರಯ ಪತ್ರದ ಪ್ರತಿಯನ್ನು 
ಹಾಜರುಪಡಿಸಿರುತ್ತಾರೆ. ಸದರಿ ಕ್ರಯ ಪತ್ರವನ್ನು ಪರಿಶೀಲಿಸಿದಾಗ 1ನೇ ಪ್ರತಿವಾದಿ ಬ್ಯಾಂಕಿನ ಶಾಖೆಯಲ್ಲಿ ಹೊಂದಿರುವ ಉಳಿತಾಯ 
ಖಾತೆಯಿಂದ ಹಣವನ್ನು ಪಾವತಿ ಮಾಡಿರುವುದು ಮೇಲನೋಟಕ್ಕೆ ರುಜುವಾತಾಗಿರುವುದಾಗಿ ವಾದಿ ಬ್ಯಾಂಕು ಪ್ರತಿವಾದಿಸಿರುತ್ತದೆ. 


ಈ ಹಿನ್ನೆಲೆಯಲ್ಲಿ ದಾವೆಯನ್ನು ಹೂಡಲಾಗಿ ಆದರೆ, ಈ ದಾವೆ ಇತ್ಯರ್ಥವಾಗುವಲ್ಲಿ ಕಾನೂನು ರೀತ್ಯಾ ನಡವಳಿಕೆಗಳು ನಡೆಸಿ 
ಇತ್ಯರ್ಥಪಡಿಸುವಲ್ಲಿ ಸಮಯಾವಕಾಶ ತೆಗೆದುಕೊಳ್ಳುತ್ತಿದ್ದು, ಈ ಮಧ್ಯ 1 ನೇ ಪ್ರತಿವಾದಿ ಹೆ೦ಡತಿ ತಮ್ಮ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು 
ಮಾರಾಟ ಮಾಡುವ ಸಾಧ್ಯತೆಗಳಿರುತ್ತವೆ. ಒಂದು ವೇಳೆ ಈ ರೀತಿ ಪ್ರತಿವಾದಿ 1 ಮತ್ತು ಆತನ ಹೆಂಡತಿ ಜೊತೆಯಾಗಿ ತಮ್ಮ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಮಾರಾಟ ಮಾಡಿದ ಪಕ್ಷದಲ್ಲಿ ಈ ದಾವೆಯ ಅಂತಿಮ ಆದೇಶ ಅರ್ಜಿದಾರ ಬ್ಯಾಂಕಿನ ಪರವಾಗಿ ಬಂದರೂ ಸಹ 
ಅವಾರ್ಡ್‌ ಮೊತ್ತವನ್ನು ವಸೂಲಿ ಮಾಡಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇರುವುದರಿಂದ ಕಲಂ 103 ರಡಿಯಲ್ಲಿ 
ಸಲ್ಲಿಸಲಾಗಿರುವ ಅರ್ಜಿ ಆಧಾರಿತ 1ನೇ ಪ್ರತಿವಾದಿ ಹೆಂಡತಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಜಫ್ತಿ ಮಾಡುವಂತೆ ಕಲಂ 103 ರಡಿಯಲ್ಲಿ 


ದು 


ಸಲ್ಲಿಸಿ, ಪ್ರಕರಣವು ಜರೂರಾಗಿರುವುದರಿಂದ ಜಪ್ತಿ ಪೂರ್ವ ಷರತ್ತುಬದ್ಧ ಆದೇಶವನ್ನು ಹೊರಡಿಸಬೇಕೆಂದು ಕೋರಿಕೊಂಡಿರುತ್ತಾರೆ. 
ಅರ್ಜಿಯ ಜೊತೆ ಸ್ಥಿರಾಸ್ತಿಯ ಯಣಭಾರ ರಾಹಿತ್ಯ ಪತ್ರ ಮತ್ತು ಕ್ರಯ ಪತ್ರದ ನಕಲನ್ನು ಹಾಜರುಪಡಿಸಿರುತ್ತಾರೆ. 

ಈ ನ್ಯಾಯಾಲಯವು ಎಲ್ಲಾ ಸಂಬಂಧಿಸಿದ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ 1ನೇ ಪ್ರತಿವಾದಿ ಹೆಂಡತಿ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಮಾಡುವುದು ಇಲ್ಲವಾದಲ್ಲಿ ವಾದಿ ಬ್ಯಾಂಕಿಗೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳುವ ಸಂಭವವಿದ್ದು 
ಹಾಗೂ ವಾದಿ ಬ್ಯಾಂಕು ಬಡ ಕೃಷಿಕರಿಗೆ ಸಾಲದ ರೂಪದಲ್ಲಿ ಮಂಜೂರು ಮಾಡುವ ಹಣವನ್ನು ದುರುಪಯೋಗ 
ಪಡಿಸಿಕೊಂಡಿರುವುದರಿಂದ ಅರ್ಜಿಯಲ್ಲಿನ ಸ್ಥಿರಾಸ್ತಿಯನ್ನು ಜಫ್ತಿ ಮಾಡುವುದು ಎಲ್ಲಾ ರೀತಿಯಲ್ಲಿ ಸಮಂಜಸವೆಂಬುದು ಈ 
ನ್ಯಾಯಾಲಯಕ್ಕೆ ಮನವರಿಕೆಯಾಗಿರುತ್ತದೆ. 


1ನೇ ಪ್ರತಿವಾದಿ ಹೆಂಡತಿಯು ತನಗೆ ಸಾಕಷ್ಟು ಆದಾಯದ ಮೂಲಗಳಿದ್ದು, ಆಸ್ತಿಗಳನ್ನು ಖರೀದಿಸಿರುವುದಾಗಿ ದಾಖಲಾತಿಗಳೊಂದಿಗೆ 
ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಜಫ್ತಿ ಆದೇಶದಿ೦ದ ಮುಕ್ತರಾಗಲು, ಮುಕ್ತ ಅವಕಾಶಗಳಿರುತ್ತವೆ. 


ಅರ್ಜಿಯಲ್ಲಿ ನಮೂದಿಸಿರುವ ಆಸ್ತಿಯನ್ನು ಜಪ್ತಿ ಪೂರ್ವ ಆದೇಶ ಮಾಡಲು ಸಾಕಷ್ಟು ಪುರಾವೆಗಳಿದ್ದು, ಶ್ರೀಮತಿ ಅನುಸೂಯ 
ಕೃಷ್ಣಮೂರ್ತಿ 1ನೇ ಪ್ರತಿವಾದಿಯ ಕಾನೂನುಬದ್ಧ ಹೆಂಡತಿಯಾಗಿ 1ನೇ ಪ್ರತಿವಾದಿಯು ದುರುಪಯೋಗದ ಹಣದಿಂದ ಆಸ್ತಿಯನ್ನು 
ಖರೀದಿಸಿರುವುದು ಮೇಲ್ನೋಟಕ್ಕೆ ದೃಢಪಡುತ್ತದೆ. ಹಾಗೂ 1ನೇ ಪ್ರತಿವಾದಿ ಹೆಂಡತಿ ಹೆಸರಿನಲ್ಲಿ ರೇಷ್ಮೆ ವಿನಿಮಯ ಶಾಖೆಯಲ್ಲಿ 
ಉಳಿತಾಯ ಖಾತೆ ತೆರೆದು ಅದರ ಮುಖಾಂತರ ವ್ಯವಹರಿಸಿರುವುದು ಸಹ ದೃಢಪಡುತ್ತದೆ. 1ನೇ ಪ್ರತಿವಾದಿಯು ದುರಾಲೋಚನೆ ಹಾಗೂ 
ದೂರಾಲೋಚನೆ ಎರಡನ್ನು ಮಾಡಿ ಬ್ಯಾಂಕಿನ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಸದರಿ ಹಣದಲ್ಲಿ ಚಿರಾಸ್ತಿಯ ತನ್ನ 
ಹೆಂಡತಿಯ ಹೆಸರಿನಲ್ಲಿ ಬೆನಾಮಿ ಮಾಡಿಸಿರುವುದು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕಲಂ 103 ರಡಿಯಲ್ಲಿ ತಿಳಿಸಿರುವ 1ನೇ 
ಪ್ರತಿವಾದಿಯ ಹೆಂಡತಿ ಹೆಸರಿನಲ್ಲಿರುವ ಚಿರಾಸ್ತಿಗಳನ್ನು ಜಪ್ತಿ ಮಾಡುವುದು ಅವಶ್ಯಕ ಮತ್ತು ಸೂಕ್ತವೆಂದು ಅಭಿಪ್ರಾಯ ಪಡುತ್ತಾ ಈ 
ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


“ಆದೇಶ” 


ಮೇಲೆ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ಮತ್ತು ಕಲಂ 103 ಹಾಗೂ 
ಸರ್ಕಾರದ ಅಧಿಸೂಚನೆ ಸಂ;ಸಿಓ/139/ಸಿಎ೦ಎಲ್‌/200, ದಿನಾಂಕ:17.02.2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ ಡಿ. ಪಾಂಡುರಂಗ ಗರಗ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 
1ನೇ ಪ್ರತಿವಾದಿ ಹೆಂಡತಿಯಾದ ಶ್ರೀಮತಿ ಅನುಸೂಯ ಕೃಷ್ಣಮೂರ್ತಿರವರ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಕೂಲ್‌ನಲ್ಲಿ ಕಾಣಿಸಿರುವ 
ಸ್ಥಿರಾಸ್ತಿಯ ಈ ಪ್ರಕರಣದ ಅಂತಿಮ ತೀರ್ಪಿಗೆ ಆದೇಶ ಪೂರ್ವ ಜಪ್ತಿ ಮಾಡಿ ಷರತ್ತಿಗೊಳಪಟ್ಟು ಆದೇಶಿಸಲಾಗಿದೆ. 

ಒಂದು ವೇಳೆ 1 ನೇ ಪ್ರತಿವಾದಿಯು ಅಥವಾ ಆತನ ಹೆಂಡತಿಯು ದಾವಾ ಅರ್ಜಿಯಲ್ಲಿ ಕ್ಷೈಂ ಮಾಡಿರುವ ಹಣ 
ರೂ. 11,47,60,000-00 (ಹನ್ನೊಂದು ಕೋಟಿ ನಲವತ್ತು ಏಳು ಲಕ್ಷ ಅರವತ್ತು ಸಾವಿರಗಳು ಮಾತ್ರ ಗಳನ್ನು ವಾದಿ 
ಬ್ಯಾಂಕಿನಲ್ಲಿ ಅಮಾನತ್ತಿನ ಖಾತೆಗೆ ಈ ಆದೇಶ ಹೊರಡಿಸಿದ 30 ದಿವಸಗಳ ಒಳಗಾಗಿ ಜಮಾ ಮಾಡಿ ಅಧಿಕೃತ ಚಲನ್‌ ಅನ್ನು 
ಹಾಜರುಪಡಿಸಿದಲ್ಲಿ ಈ ಆದೇಶದಲ್ಲಿ ತಿಳಿಸಿರುವ ಷೆಡ್ಯೂಲ್‌ ಸ್ವತ್ತನ್ನು ಮುಕ್ತಗೊಳಿಸುವ ಷರತ್ತಿಗೆ ಒಳಪಟ್ಟರುತ್ತದೆ. 


ಒಂದು ವೇಳೆ 1ನೇ ಪ್ರತಿವಾದಿಯ ಹೆಂಡತಿ ಈ ಮೇಲೆ ತಿಳಿಸಿರುವಂತೆ ಈ ಆದೇಶ ಹೊರಡಿಸಿದ 30 ದಿವಸಗಳೊಳಗಾಗಿ ಅವಶ್ಯಕ 
ಇರುವ ನಗದು ಭದ್ರತೆಯನ್ನು ನೀಡಲು ವಿಫಲರಾದಲ್ಲಿ ಈ ಷರತ್ತುಬದ್ಧ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 


ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಜಪ್ತಿ 
ಪೂರ್ವ ಆದೇಶವು ಒಳಪಟ್ಟಿರುತ್ತದೆ. 

“ಸೆಡ್ಯೂಲ್‌ ಆಸ್ತಿ ವಿವರಗಳು” 
Schedule property belongs to first respondent wife, Smt. Anusuya Krishnamurthy w/o K. Krishnamurthy 
purchased on 25-10-2012 


Schedule property 


All that piece and parcel of the property bearing property No. 31, old assesment No. 91/1, New assesment No. 91/2 Katha No. 
263, BBMP Ward No. 69, measuring east to west 88+80/2ft and north to sourt 40ft, in total 3360 50. ft. with 1000 80.0. built up 
area situated at Laggere Village Yeshwanthapur Hobli, Bengaluru North Taluk Bangalore Bounded on 


೩೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 





East by : 8011 wide Road 

West by :Halla& others Property 
North by :SiteNo. 32 

South by : Site No.30 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ ದಿನಾಂಕ : 22.06.2015 ರಂದು 


ಹೊರಡಿಸಿರುತ್ತೇನೆ. 
P.R. 657 ಡಿ.ಪಾಂಡುರಂಗ ಗರಗ್‌ 
50-10 ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 


ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-18. 
ದಾವಾ ಸಂಖ್ಯೆ : ಜೆಆರ್‌ಬಿ/ಎಂಡಿ/37/2015-16 





ವಾದಿ ವಿರುದ್ದ ಪ್ರತಿವಾದಿ 





ಬೆಂಗಳೂರು, ಬೆಂಗಳೂರು ಗ್ರಾಮಾ೦ತರ ಮತ್ತು ರಾಮನಗರ ಜಿಲ್ಲಾ | 1ಶೀ ಕೆ. ಕೃಷ್ಣಮೂರ್ತಿ, 
ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, ನಂ-6, ಲಕ್ಷ್ಮೀಸಧನ, 5ನೇ ಮುಖ್ಯ | ನಂ.4, ತೇಜಶ್ರೀ ನಿಲಯ, 1ನೇ ಕ್ರಾಸ್‌, ಚನ್ನಪ್ಪ ಲೇಔಟ್‌, 


"ಸ ಇಲ್ಬು 
ರಸ್ತೆ ಚಾಮರಾಜಪೇಟೆ, ಬೆಂಗಳೂರು-18. ಕೊಟಿಗೆಪಾಳ.. ನಾಗರಬಾವಿ, ಬೆ೦ಗಳೂರು 
ಷ್‌ ಬ py ್ಲ ” 
ಪ್ರತಿನಿದಿಸುವವರು 2) ಶ್ರೀಎ೦ ಮಲ್ಲಿಕಾರ್ಜುನಯ್ಯ, 
ಮುಖ್ಯಕಾರ್ಯನಿರ್ವಹಣಾಧಿಕಾರಿ ಮ್ಯಾನೇಜರ್‌, ಬಿಬಿಆರ್‌ & ಆರ್‌ಡಿಸಿಸಿ ಬ್ಯಾಂಕ್‌ ಲ್ಲಿ ಸಿಲ್ಕ್‌ ಎಕ್ಸ್‌ಚೇಂಜ್‌ 


ಶಾಖೆ, ಮೇಲುಕೋಟೆ, ಕನಕಪುರ ಟೌನ್‌ & ತಾ| ರಾಮನಗರ ಜಿಲ್ಲೆ. 
3) ಶ್ರೀ ಎ.ಪಿ. ವಿರೂಪಾಕ್ಷಯ್ಯ, 


ಹಿರಿಯ ಸಹಾಯಕರು, ಬಿಬಿಆರ್‌ ೩&೩ ಆರ್‌ಡಿಸಿಸಿ ಬ್ಯಾಂಕ್‌ ಲ್ರಿ. ಸಿಲ್ಕ್‌ 
ಎಕ್ಸ್‌ಚೆಂಜ್‌ ಶಾಖೆ, ನಂ.-53, 7ನೇ ಸಿ ಮೈನ್‌, ಆರ್‌.ಪಿ.ಸಿ. ಲೇಔಟ್‌, 
ವಿಜಯನಗರ, ಬೆಂಗಳೂರು-40. 


4) ಕೆ.ಎ. ಪದ್ಮವತಿ, 

ಮ್ಯಾನೇಜರ್‌, ನಂ.20, 6ನೇ ಕ್ರಾಸ್‌, ಪೈಪ್‌ಲೇನ್‌ ಮುಖ್ಯರಸ್ತೆ, 
ದತ್ತಾತ್ರೇಯ ದೇವಸ್ಥಾನದ ಹತ್ತಿರ, ಮಲ್ಲೇಶ್ವರಂ, ಬೆಂಗಳೂರು-03. 

5) ಎಲ್‌. ಮುನೇಗೌಡ, 


ನಂ-1124, 3ನೇ ಕ್ರಾಸ್‌, 2ನೇ ಮೈನ್‌, 5ನೇ ಹಂತ, 
ರಾಜರಾಜೇಶ್ವರಿನಗರ, ಬೆಂಗಳೂರು-98. 


6) ರಾಮೋಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. 
ರಾಮೋಹಳ್ಳಿ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾ॥ 
ಬೆಂಗಳೂರು-74. 


7) ಚೋಳನಾಯಕನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. 


ಚೋಳನಾಯಕನಹಳ್ಳಿ, ತವರೆಕೆರೆ ಹೋಬಳಿ, ತಿಪ್ಪಗೊಂಡನಹಳ್ಳಿ 
ಪೋಸ್ಟ್‌, ಬೆಂಗಳೂರು ದಕ್ಷಿಣ ತಾ॥ ಬೆಂಗಳೂರು-74. 


8) ಬಿದರಹಳ್ಳಿ ರೈತರ ಸೇವಾ ಸಹಕಾರ ಸಂಘ ನಿ. 

ಬಿದರಹಳ್ಳಿ. ಬೆಂಗಳೂರು ಪೂರ್ವ ತಾ| ಬೆಂಗಳೂರು-49. 

9) ತಾವರೆಕೆರೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. 

ತಾವರೆಕೆರೆ ಮಾಗಡಿ ಮುಖ್ಯರಸ್ತೆ, ತಾವರೆಕೆರೆ ಹೋಬಳಿ, ಬೆಂಗಳೂರು 
ದಕ್ಷಿಣ ತಾ॥ ಬೆಂಗಳೂರು-30 

10) ಟಿ.ವಿ. ಸಿದ್ದಪ್ಪ, 

ಹಾಲಿ ನಿರ್ದೇಶಕರು, ತಾವರೆಕೆರೆ ವ್ಯವಸಾಯ ಸೇವಾ ಸಹಕಾರ 


ಸಂಘ ನಿ. ತಾವರೆಕೆರೆ, ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹೋಬಳಿ, 
ಬೆ೦ಗಳೂರು ದಕ್ಷಿಣ ತಾ॥ ಬೆಂಗಳೂರು-30. 














ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೧೩ 











11) ಬಿ. ನಾಗರಾಜು, 

ಹಾಲಿ ಚೀಫ್‌ ಎಕ್ಸಿಕ್ಕೂಟೀವ್‌ ಆಫೀಸರ್‌ ತಾವರೆಕೆರೆ ವ್ಯವಸಾಯ ಸೇವಾ 
ಸಹಕಾರ ಸಂಘ ನಿ, ತಾವರೆಕೆರೆ, ಮಾಗಡಿ ಮುಖ್ಯ ರಸ್ತೆ, ತಾವರೆಕೆರೆ 
ಹೋಬಳಿ, ಬೆಂಗಳೂರು ದಕ್ಷಿಣ ತಾ॥ ಬೆಂಗಳೂರು-30. 

12) ಸಿ. ಬಸಪ್ಪ, 

ಹಾಲಿ ನಿರ್ದೇಶಕರು 

ಚೋಳನಾಯಕನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, 
ಚೋಳನಾಯಕನಹಳ್ಳಿ ತಾವರೆಕೆರೆ ಹೋಬಳಿ, ತಿಪ್ಪಗೊಂಡನಹಳ್ಳಿ 
ಪೋಸ್ಟ್‌, ಬೆಂಗಳೂರು ದಕ್ಷಿಣ ತಾ॥ ಬೆ೦ಗಳೂರು-74. 


13) ನಾರಾಯಣ 


ಹಾಲಿ ಚೀಫ್‌ ಎಕ್ಸಿಕ್ಯೂಟೀವ್‌ ಆಫೀಸರ್‌ ಚೋಳನಾಯಕನಹಳ್ಳಿ 
ತಾವರೆಕೆರೆ ಹೋಬಳಿ, ತಿಪ್ಪಗೊಂಡನಹಳ್ಳಿ ಪೋಸ್ಟ್‌, ಬೆಂಗಳೂರು ದಕ್ಷಿಣ 
ತಾ॥ ಬೆಂಗಳೂರು-74. 


14) ಎಂ. ರಾಜಣ್ಣ, 


ಹಾಲಿ ನಿರ್ದೇಶಕರು, ಬಿದರಹಳ್ಳಿ ರೈತರ ಸೇವಾ ಸಹಕಾರ ಸಂಘ ನಿ, 
ಬಿದರಹಳ್ಳಿ, ಬೆಂಗಳೂರು ಪೂರ್ವ ತಾ| ಬೆಂಗಳೂರು-49. 


15) ಎಂ. ಭರತ್‌, 

ಹಾಲಿ ಚೀಫ್‌ ಎಕ್ಸಿಕ್ಯೂಟೀವ್‌ ಬಿದರಹಳ್ಳಿ ರೈತರ ಸೇವಾ ಸಹಕಾರ ಸಂಘ 
ನಿ. ಬಿದರಹಳ್ಳಿ, ಬೆಂಗಳೂರು ಪೂರ್ವ ತಾ॥ ಬೆಂಗಳೂರು-49. 

16) ಬಿ. ಜಯರಾಮ್‌, 

ಹಾಲಿ ನಿರ್ದೇಶಕರು, ರಾಮೋಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ 
ನಿ. ರಾಮೋಹಳ್ಳಿ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾ॥ 
ಬೆ೦ಗಳೂರು-74. 

17) ಎ೦. ಸುರೇಶ್‌, 


ಹಾಲಿ ಚೀಫ್‌ ಎಕ್ಸಿಕ್ಕೂಟೀವ್‌ ಆಫೀಸರ್‌, ರಾಮೋಹಳ್ಳಿ ವ್ಯವಸಾಯ 
ಸೇವಾ ಸಹಕಾರ ಸಂಘ ನಿ. ರಾಮೋಹಳ್ಳಿ, ಕೆಂಗೇರಿ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾ॥ ಬೆಂಗಳೂರು-74. 











"1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103ರ ರೀತ್ಯಾ ಸ್ಥಿರಾಸ್ತಿಗಳನ್ನು ಆದೇಶಕ್ಕೆ ಮುನ್ನ ಜಫ್ತಿ ನೋಟೀಸು 


ವಾದಿಯು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70 ರಡಿ ದಾವಾ ಅರ್ಜಿಯನ್ನು ಸಲ್ಲಿಸಿ 1 ರಿಂದ 17 ನೇ ಪ್ರತಿವಾದಿಗಳಿಂದ 
ರೂ. 11,47,60,000/- (ರೂ. ಹನ್ನೊಂದು ಕೋಟ ನಲವತ್ತೇಳು ಲಕ್ಷದ ಅರವತ್ತು ಸಾವಿರಗಳು ಮಾತ್ರ) ಹಾಗೂ ಈ ಮೊತ್ತಕ್ಕೆ ಸಾಲಿಯಾನ 
ಶೇ. 18% ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ ದಾವೆಯನ್ನು ಹೂಡಿರುತ್ತಾರೆ. ಈ ದಾವೆ ಜೊತೆ ಕಲಂ 103 ರಡಿ 
ಅರ್ಜಿಯನ್ನು ಸಲ್ಲಿಸಿ 3ನೇ ಪ್ರತಿವಾದಿ ಧರ್ಮಪತ್ನಿಯಾದ ಶ್ರೀಮತಿ ಡಿ.ಹೆಚ್‌. ನಾಗಲಾ೦ಭಿಕರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಆದೇಶ 
ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 


1. 


ಅರ್ಜಿದಾರರು ಕಲಂ 103ರ ಅರ್ಜಿ ಜೊತೆ ಸಲ್ಲಿಸಲಾಗಿರುವ ಪ್ರಮಾಣ ಪತ್ರದಲ್ಲಿ 3ನೇ ಪ್ರಶಿವಾದಿಯು ವಾದಿ ಬ್ಯಾಂಕಿನ ನೌಕರನಾಗಿದ್ದು 
ವಾದಿ ಬ್ಯಾಂಕಿನ ರೇಷ್ಮೆ ವಿನಿಯಮ ಶಾಖೆಯ ನಗದು ಗುಮಾಸ್ತರಾಗಿ ಅನೇಕ ರೀತಿಯಲ್ಲಿ ಹಣ ದುರುಪಯೋಗ ಪಡಿಸಿಕೊಂಡಿದ್ದು, ಸದರಿ 
ಶಾಖೆಯಲ್ಲಿ 3ನೇ ಪ್ರತಿವಾದಿಯ ಪತ್ನಿ ಹೆಸರಿನಲ್ಲಿ ಕ್ರಯಕ್ಕೆ ಪಡೆದು ಸದರಿ ಹಣ ಬ್ಯಾಂಕಿನ ಹಣ ದುರುಪಯೋಗದ ಅವಧಿಯಲ್ಲಿ 
ಮಾಡಿರುತ್ತಾರೆಂದು ತನ್ನ ಪ್ರಮಾಣ ಪತ್ರದಲ್ಲಿ ವಾದಿ ಬ್ಯಾಂಕು ಸ್ಪಷ್ಟಪಡಿಸಿರುತ್ತದೆ. ಜೊತೆಗೆ 3ನೇ ಪ್ರತಿವಾದಿಯ ಹೆಂಡತಿ ಆಸ್ತಿ ಖರೀದಿಸಲು 
ಸಾಕಷ್ಟು ಆದಾಯದ ಮೂಲಗಳು ಇಲ್ಲದ ಕಾರಣ ಸದರಿ ಆಸ್ತಿಯನ್ನು ದುರುಪಯೋಗದ ಹಣದಿಂದ ಖರೀದಿಸಿರುವುದು 
ದೃಢಪಟ್ಟಿರುವುದಾಗಿ ಪ್ರತಿವಾದಿಸಿರುತ್ತಾರೆ ಹಾಗೂ ಅರ್ಜಿಯಲ್ಲಿ ನಮೂದಿಸಿರುವ ಸ್ಥಿರಾಸ್ತಿಯು 3ನೇ ಪ್ರತಿವಾದಿ ಹೆಂಡತಿಯ ಹೆಸರಿನಲ್ಲಿರುವ 
ಯಣಭಾರ ರಾಹಿತ್ಯ ಪತ್ರ ಮತ್ತು ಕ್ರಯ ಪತ್ರದ ಪ್ರತಿಯನ್ನು ಹಾಜರುಪಡಿಸಿರುತ್ತಾರೆ. ಸದರಿ ಕ್ರಯ ಪತ್ರವನ್ನು ಪರಿಶೀಲಿಸಿದಾಗ 3ನೇ 
ಪ್ರತಿವಾದಿಯು ತನ್ನ ಹೆಂಡತಿ ಹೆಸರಿನಲ್ಲಿ ದಿನಾಂಕ : 25-03-2012ರಂದು ಕ್ರಯಕ್ಕೆ ಪಡೆದಿರುವುದು ಮೇಲನೋಟಕ್ಕೆ 
ರುಜುವಾತಾಗಿರುವುದಾಗಿ ವಾದಿ ಬ್ಯಾಂಕು ಪ್ರತಿಪಾದಿಸಿರುತ್ತದೆ. 


ಈ ಹಿನ್ನೆಲೆಯಲ್ಲಿ ದಾವೆಯನ್ನು ಹೂಡಲಾಗಿ ಆದರೆ, ಈ ದಾವೆ ಇತ್ಯರ್ಥವಾಗುವಲ್ಲಿ ಕಾನೂನು ರೀತ್ಯಾ ನಡವಳಿಕೆಗಳು ನಡೆಸಿ 
ಇತ್ಯರ್ಥಪಡಿಸುವಲ್ಲಿ ಸಮಯಾವಕಾಶ ತೆಗೆದುಕೊಳ್ಳುತ್ತಿದ್ದು, ಈ ಮಧ್ಯ 3ನೇ ಪ್ರತಿವಾದಿ ಹೆಂಡತಿ ತಮ್ಮ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು 
ಮಾರಾಟ ಮಾಡುವ ಸಾಧ್ಯತೆಗಳಿರುತ್ತವೆ. ಒಂದು ವೇಳ ಈ ರೀತಿ ಪ್ರತಿವಾದಿ 3 ಮತ್ತು ಆತನ ಹೆಂಡತಿ ಜೊತೆಯಾಗಿ ತಮ್ಮ 
ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಮಾರಾಟ ಮಾಡಿದ ಪಕ್ಷದಲ್ಲಿ ಈ ದಾವೆಯ ಅಂತಿಮ ಆದೇಶ ಅರ್ಜಿದಾರ ಬ್ಯಾಂಕಿನ ಪರವಾಗಿ ಬಂದರೂ 


೩೪೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 





ಸಹ ಅವಾರ್ಡ್‌ ಮೊತ್ತವನ್ನು ವಸೂಲಿ ಮಾಡಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇರುವುದರಿಂದ ಕಲಂ 103 
ರಡಿಯಲ್ಲಿ ಸಲ್ಲಿಸಲಾಗಿರುವ ಅರ್ಜಿ ಆಧಾರಿತ 3ನೇ ಪ್ರತಿವಾದಿ ಹೆಂಡತಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಜಫ್ತಿ ಮಾಡುವಂತೆ ಕಲಂ 103 
ರಡಿಯಲ್ಲಿ ಅರ್ಜಿ ಸಲ್ಲಿಸಿ, ಪ್ರಕರಣವು ಜರೂರಾಗಿರುವುದರಿಂದ ಜಪ್ತಿ ಪೂರ್ವ ಷರತ್ತುಬದ್ಧ ಆದೇಶವನ್ನು ಹೊರಡಿಸಬೇಕೆಂದು 
ಕೋರಿಕೊಂಡಿರುತ್ತಾರೆ. ಅರ್ಜಿಯ ಜೊತೆ ಸ್ಥಿರಾಸ್ತಿಯ ಯಣಭಾರ ರಾಹಿತ್ಯ ಪತ್ರ ಮತ್ತು ಕ್ರಯ ಪತ್ರದ ನಕಲನ್ನು ಹಾಜರುಪಡಿಸಿರುತ್ತಾರೆ. 


ಈ ನ್ಯಾಯಾಲಯವು ಎಲ್ಲಾ ಸಂಬಂಧಿಸಿದ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ 3ನೇ ಪ್ರತಿವಾದಿ ಹೆಂಡತಿ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಮಾಡುವುದು ಇಲ್ಲವಾದಲ್ಲಿ ವಾದಿ ಬ್ಯಾಂಕಿಗೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳುವ ಸಂಭವವಿದ್ದು 
ಹಾಗೂ ವಾದಿ ಬ್ಯಾಂಕು ಬಡ ಕೃಷಿಕರಿಗೆ ಸಾಲದ ರೂಪದಲ್ಲಿ ಮಂಜೂರು ಮಾಡುವ ಹಣವನ್ನು ದುರುಪಯೋಗ 
ಪಡಿಸಿಕೊಂಡಿರುವುದರಿಂದ ಅರ್ಜಿಯಲ್ಲಿನ ಸ್ಥಿರಾಸ್ತಿಯನ್ನು ಜಫ್ತಿ ಮಾಡುವುದು ಎಲ್ಲಾ ರೀತಿಯಲ್ಲಿ ಸಮಂಜಸವೆಂಬುದು ಈ 
ನ್ಯಾಯಾಲಯಕ್ಕೆ ಮನವರಿಕೆಯಾಗಿರುತ್ತದೆ. 


3ನೇ ಪ್ರತಿವಾದಿ ಹೆಂಡತಿಯು ತನಗೆ ಸಾಕಷ್ಟು ಆದಾಯದ ಮೂಲಗಳಿದ್ದು, ಆಸ್ತಿಗಳನ್ನು ಖರೀದಿಸಿರುವುದಾಗಿ ದಾಖಲಾತಿಗಳೊಂದಿಗೆ 
ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಜಫ್ತಿ ಆದೇಶದಿ೦ದ ಮುಕ್ತರಾಗಲು, ಮುಕ್ತ ಅವಕಾಶಗಳಿರುತ್ತವೆ. 


ಅರ್ಜಿಯಲ್ಲಿ ನಮೂದಿಸಿರುವ ಆಸ್ತಿಯನ್ನು ಜಪ್ತಿ ಪೂರ್ವ ಆದೇಶ ಮಾಡಲು ಸಾಕಷ್ಟು ಪುರಾವೆಗಳಿದ್ದು, ಶ್ರೀಮತಿ ಡಿ.ಹೆಚ್‌. ನಾಗಲಾ೦ಭಿಕ 
3ನೇ ಪ್ರತಿವಾದಿಯ ಕಾನೂನುಬದ್ಧ ಹೆಂಡತಿಯಾಗಿ 3ನೇ ಪ್ರತಿವಾದಿಯು ದುರುಪಯೋಗದ ಹಣದಿಂದ ಆಸ್ತಿಗಳನ್ನು ಖರೀದಿಸಿರುವುದು 
ಮೇಲ್ನೋಟಕ್ಕೆ ದೃಢಪಡುತ್ತದೆ. ಹಾಗೂ 3ನೇ ಪ್ರತಿವಾದಿಯು ದುರಾಲೋಚನೆ ಹಾಗೂ ದೂರಾಲೋಚನೆ ಎರಡನ್ನು ಮಾಡಿ ಬ್ಯಾಂಕಿನ 
ಹಣವನ್ನು ದುರುಪಯೋಗ ಪಡಿಸಿಕೊಂಡು ಸದರಿ ಹಣದಲ್ಲಿ ಚಿರಾಸ್ತಿಯನ್ನು ತನ್ನ ಹೆಂಡತಿಯ ಹೆಸರಿನಲ್ಲಿ ಬೇನಾಮಿ 
ಮಾಡಿಸಿರುವುದು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕಲಂ 103 ರಡಿಯಲ್ಲಿ ತಿಳಿಸಿರುವ 3ನೇ ಪ್ರತಿವಾದಿಯ ಹೆಂಡತಿ ಹೆಸರಿನಲ್ಲಿರುವ 
ಚಿರಾಸ್ತಿಯನ್ನು ಜಪ್ತಿ ಮಾಡುವುದು ಅವಶ್ಯಕ ಮತ್ತು ಸೂಕ್ತವೆಂದು ಅಭಿಪ್ರಾಯ ಪಡುತ್ತಾ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


“ಆದೇಶ” 


ಮೇಲೆ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ಮತ್ತು ಕಲಂ 103 ಹಾಗೂ 
ಸರ್ಕಾರದ ಅಧಿಸೂಚನೆ ಸಂ:ಸಿಓ/139/ಸಿಎ೦ಎಲ್‌/2010, ದಿನಾಂಕ : 17-02-2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ ಡಿ. ಪಾಂಡುರಂಗ ಗರಗ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 
3ನೇ ಪ್ರತಿವಾದಿ ಹೆಂಡತಿಯಾದ ಶ್ರೀಮತಿ ಡಿ.ಹೆಚ್‌. ನಾಗಲಾಂಭಿಕರವರ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ 
ಸ್ಥಿರಾಸ್ತಿಯನ್ನು ಈ ಪ್ರಕರಣದ ಅಂತಿಮ ತೀರ್ಪಿಗೆ ಆದೇಶ ಪೂರ್ವ ಜಪ್ತಿ ಮಾಡಿ ಷರತ್ತಿಗೊಳಪಟ್ಟು ಆದೇಶಿಸಲಾಗಿದೆ. 

ಒ೦ದು ವೇಳೆ 3ನೇ ಪ್ರತಿವಾದಿಯು ಅಥವಾ ಆತನ ಹೆಂಡತಿಯು ದಾವಾ ಅರ್ಜಿಯಲ್ಲಿ ಕ್ಷೈ೦ ಮಾಡಿರುವ ಹಣ ರೂ.11,47,60,000-00 
(ಹನ್ನೊಂದು ಕೋಟಿ ನಲವತ್ತು ಏಳು ಲಕ್ಷ ಅರವತ್ತು ಸಾವಿರಗಳು ಮಾತ್ರ) ಗಳನ್ನು ವಾದಿ ಬ್ಯಾಂಕಿನಲ್ಲಿ ಅಮಾನತ್ತಿನ ಖಾತೆಗೆ 
ಈ ಆದೇಶ ಹೊರಡಿಸಿದ 30 ದಿವಸಗಳ ಒಳಗಾಗಿ ಜಮಾ ಮಾಡಿ ಅಧಿಕೃತ ಚಲನ್‌ ಅನ್ನು ಹಾಜರುಪಡಿಸಿದಲ್ಲಿ ಈ ಆದೇಶದಲ್ಲಿ 
ತಿಳಿಸಿರುವ ಷೆಡ್ಯೂಲ್‌ ಸ್ಪತ್ತನ್ನು ಮುಕ್ತಗೊಳಿಸುವ ಷರತ್ತಿಗೆ ಒಳಪಟ್ಟರುತ್ತದೆ. 


ಒಂದು ವೇಳೆ 3ನೇ ಪ್ರತಿವಾದಿಯ ಹೆಂಡತಿ ಈ ಮೇಲೆ ತಿಳಿಸಿರುವಂತೆ ಈ ಆದೇಶ ಹೊರಡಿಸಿದ 30 ದಿವಸಗಳೊಳಗಾಗಿ ಅವಶ್ಯಕ 
ಇರುವ ನಗದು ಭದ್ರತೆಯನ್ನು ನೀಡಲು ವಿಫಲರಾದಲ್ಲಿ ಈ ಷರತ್ತುಬದ್ಧ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 


ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಜಪ್ತಿ 
ಪೂರ್ವ ಆದೇಶವು ಒಳಪಟ್ಟಿರುತ್ತದೆ. 

“ಸೆಡ್ಯೂಲ್‌ ಆಸ್ತಿ ವಿವರಗಳು” 
Schedule property belongs to Third first respondent wife, Smt. D.H. Nagalambika W/o V.P. Veerupakshya 
purchased on 25-12-2012 


Schedule property 


All that piece and parcel of the property bearing property No. 352, as per form No. 10. Katha No. 519, Old Katha NO. 27/28, 
Assessment 27/28, measuring east to west 40ft and north to south 30ft, in total 1200 50. ft. situated at Kommaghatta village 
Kengeri Hobli, Bangalore South Taluk, Sulikere Gram Panchayath limits Bounded on 

East by : Site No. 307 

West by : Road 


North by :SiteNo.35 
South by : Site No.353 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ ದಿನಾಂಕ : 22.06.2015 ರಂದು ಹೊರಡಿಸಿರುತ್ತೇನೆ. 


P.R. 658 


SC-10 


ಡಿ.ಪಾಂಡುರಂಗ ಗರಗ್‌ 


ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೧೫ 





Government of India 
Ministry of Labour 
Labour Bureau 
NO. 112/1 (KTK) /2014 CPI Dated: 1°" June, 2015 
Consumer Price Index Numbers for Industrial Workers (Base : 2001=100) 


Month : APRIL, 2015 







































































Group/Sub-Group/Centre BELGAUM | BANGALORE pd MERCARA MYSORE 

FOOD: 

(a) Cereals & Cereals Products 265 299 265 262 284 
(b) Pulses & Pulses Products 306 312 311 277 284 
(c) Oils & Fats 223 256 198 287 218 
(d) Meat, Fish & Eggs 377 336 356 316 340 
(6) Milk Products 314 273 252 266 286 
(1) Condiments & Spices 249 289 283 277 292 
(0) Vegetables & Fruits 342 307 317 316 310 
(೧) Other Food 271 297 271 275 286 
FOOD GROUP (286) (298) (275) (281) (290) 
Pan, Supari, Tobacco & Intoxicants 265 272 299 240 324 
Fuel & Light 215 186 210 353 208 
Housing index 247 234 372 102 285 
Clothing, Bedding & Footwear 168 160 172 199 192 
Miscellaneous 

(a) Medical care 209 255 220 225 198 
(b) Education, Recreation and Amusement 168 182 186 334 146 
(c) Transport and Communication 318 338 331 322 262 
(d) Personal Care & Effects 236 234 255 247 235 
(6) Others 228 227 238 216 297 
Miscellaneous Group (230) (256) (247) (274) (218) 
GENERAL INDEX 258 260 273 260 262 


























1. The Director, Directorate of Economic and Statistics, Mullstoreyed Building, Dr. B.R. Ambedekar Veedhi, Bangalore-560001. 
2. The Labour Commissioner, Government of Karnataka, Kamic Bhavan, Bannekhetty Road, Bangalore-560029. 


3. The Assistant Director, Labour Bureau, (SR) E-l-A, Rajaji Bhavan, Besanth Nagar, Chennai- 600 090. 


Dr. Devenda Singh 
ASSISTANT DIRECTOR 


ಜಂಟಿ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 
ಕರ್ನಾಟಕ ಸರ್ಕಾರ, ಬೆಂಗಳೂರು 


೩೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ 


ಭಾಗ ೩ 





DIRECTORATE OF ECONOMICS AND STATISTICS, BANGALORE-1 


Consumer Price Index Numbers for Industrial Workers 


No. DES/SIP/PWX/16/ 2015, dated : 01-06-2015 


State : Karnataka 


Base : 1987-88=100 


Month : April 2015 


Date : 01-06-2015 





















































































































































2 9 ಇ A 9 
ಶಾ ನ 6 = ರ ಗದ ದ 6 5 5 
< > ರೌ ಛ fe ಣ್ರ ದ ದಾ 4 
Group/Sub-Group | ಬು ದ gz Ej ತ್ಲ ಲ್ಸ z ಕ್ರ ಶ್ರ ಶೆ 
ಕಿ i > ಣಂ = ಸ] ಣ [uv] ದ ಣಂ =} 
c [i] ಣಿ ೮ ಹಪ ಹಹ = [3 ೧೧ [ 
ಗ ಣಿ = 
I. | FOOD: 
(a) Cereals & Cereals Products 969 919 1076 812 933 947 912 1059 806 1117 979 
(0) Pulses & Pulse Products 729 914 876 948 824 848 882 869 886 818 834 
(c) Oil & Fats 468 416 451 404 416 449 404 497 442 412 431 
(d) Meat Fish & Eggs 941 1114 | 1186 | 1013 | 1212 | 1080 | 1000 | 1081 729 1213 | 1116 
(6) Milk & Milk Products 757 708 777 879 766 797 759 797 684 776 770 
(f) Condiments & Spices 613 805 1051 956 652 685 927 854 729 774 815 
(0) Vegetables & Fruits 756 907 | 1032 | 914 709 869 935 926 855 626 | 1227 
(h) Other Food 627 963 897 919 706 638 770 743 843 658 674 
FOOD GROUP INDEX 795 871 959 853 803 807 847 929 775 888 871 
Pan, Supari, Tobacco & 
Il. 941 1118 | 1058 | 967 782 | 1042 | 820 884 639 903 | 1080 
Intoxicants 
Ill. | Fuel & Light 685 628 731 805 780 804 758 766 612 975 535 
IV. | Housing 100 100 100 100 100 100 100 100 100 100 100 
V. | Clothing, Bedding & Footwear 367 575 509 521 404 465 648 749 365 730 235 
VI. | Miscellaneous: 
(a) Medical Care 876 966 741 550 429 442 768 743 468 557 378 
(b) Education, Recreation & 
900 793 1239 | 547 1004 | 1148 | 942 641 1165 | 1585 | 1114 
Amusement 
(c) Transport & Communication 844 831 770 788 868 792 818 1114 920 777 763 
(d) Personal Car & effects 444 566 656 632 741 520 548 555 557 550 528 
(6) Other 662 573 732 925 510 528 553 750 423 706 470 
Miscellaneous Group 694 698 807 682 706 669 693 689 685 771 613 
GENERAL INDEX 662 711 777 722 653 668 722 773 649 772 600 
To convert to Base 1960 Multiply 
7.39 | 9.19 | 8.27 8.26 | 856 | 925 | 792 | 9.31 - - 
by Linking Factor. 
P.R. 665 ಜಂಟಿ ನಿರ್ದೇಶಕರು 
50-5 ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 


ಕರ್ನಾಟಕ ಸರ್ಕಾರ, ಬೆ೦ಗಳೂರು 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೧೭ 





ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ನಡವಳಿ 


ಸಂಖ್ಯೆ : ಸಿಬ್ಬಂದಿ. ಶಿಸ್ತು.09/2010-11, ದಿನಾಂಕ : 02-07-2015. 


ವಿಷಯ:- ಶ್ರೀ ಎನ್‌. ನವೀನ್‌ ಕುಮಾರ್‌, ಭೂಮಾಪಕರು, ನಗರಮಾಪನ ಕಛೇರಿ ಹುಕ್ಕೇರಿ ಇವರನ್ನು ಸೇವೆಯಿಂದ ವಜಾ 
ಮಾಡುವ ಬಗ್ಗೆ. 
ಉಲ್ಲೇಖ:- 1 ಸರ್ಕಾರದ ಪತ್ರ ಸಂಖ್ಯೆ : ಕಂಇ 118 ಭೂದಾಸೇ (3) 2013, ದಿನಾಂಕ : 24-11-2014. 
2. ಈ ಕಛೇರಿಯ ಕಾರಣ ಕೇಳಿ ನೋಟಿಸು ಸಮಸಂಖ್ಯೆ : ದಿನಾಂಕ : 12-07-2010, ದಿನಾ೦ಕ : 06-06-2012. 
3. ಈ ಕಛೇರಿ ನಡವಳಿ ದಿನಾಂಕ : 05-02-2011. 
4. ಈ ಕಛೇರಿಯ ಪತ್ರ ಸಮ ಸಂಖ್ಯೆ ದಿನಾಂಕ : 28-02-2013, 08-070-2014. 
5. ಭೂದಾಖಲೆಗಳ ಜಂಟಿ ನಿರ್ದೇಶಕರು ಮರುಭೂಮಾಪನ ಬೆಳಗಾವಿರವರ ಪತ್ರ ದಿನಾಂಕ : 05-08-2010. 
6. ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ಮರುಭೂಮಾಪನ ಹುಕ್ಕೇರಿರವರ ಪತ್ರ ದಿನಾಂಕ : 27-04-2012. 
7. 


ಭೂದಾಖಲೆಗಳ ಉಪ ನಿರ್ದೇಶಕರು ಜಿಲ್ಲಾಧಿಕಾರಿಗಳ ಕಛೇರಿ ದಾವಣಗೆರೆ ಜಿಲ್ಲೆ. ಇವರ ಪತ್ರ ಸಂಖ್ಯೆ ಭೂಮಾ. 
ಸಿಬ್ಬಂದಿ ಸಿಆರ್‌/14-15, ದಿನಾಂಕ : 05-03-2015. 
ಪ್ರಸ್ತಾವನೆ:- 

ಶ್ರೀ ನವೀನ್‌ ಕುಮಾರ್‌ ಇವರನ್ನು ಈ ಕಛೇರಿಯ ಅಧಿಕೃತ ಜ್ಞಾಪನ ಸಂ. ಸಿಬ್ಬಂದಿ. ಎದಭೂ.ನೇಮಕ.03/2000-01, ದಿನಾಂಕ 
02-03-20009ರಲ್ಲಿ ದ್ವಿತೀಯ ದರ್ಜೆ ಭೂಮಾಪಕರ ಹುದ್ದೆಗೆ ನೇಮಕ ಮಾಡಿರುತ್ತದೆ. ಸದರಿಯವರು ಇಲಾಖೆಯಲ್ಲಿ ದಿನಾಂಕ : 9-3-2009 ರಿಂದ 
ಕೆಲಸ ನಿರ್ವಹಿಸುತ್ತಿದ್ದಾರೆ. ದ್ವಿತೀಯ ದರ್ಜೆ ಭೂಮಾಪಕರ ಹುದ್ದೆಗೆ 2 ವರ್ಷಗಳ ಅವಧಿಯನ್ನು ಖಾಯಂ ಪೂರ್ವಾವಧಿ (ದಿನಾಂಕ : 9-3-2009 ರಿಂದ 
8-3-2011) ಎಂದು ಗೊತ್ತುಪಡಿಸಿದ್ದು, ಸದರಿ ನೌಕರರು ಖಾಯಂ ಪೂರ್ವಾವಧಿಯಲ್ಲಿಯೇ ದಿನಾಂಕ : 25-01-2010 ರಿಂದ 20-12-2010 ರವರೆಗೆ 
ಸರ್ಕಾರಿ ಸೇವೆಗೆ ಅನಧಿಕೃತ ಗೈರುಹಾಜರಾಗಿವುದಲ್ಲದೇ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ಮರುಭೂಮಾಪನ ಹುಕ್ಕೇರಿರವರ ಆದೇಶ ದಿನಾಂಕ : 
14-09-2009ರಲ್ಲಿ ಸ್ಕ್ಯಾನಿಂಗ್‌ ಕೆಲಸಕ್ಕೆ ಸಂಬವಂಧಿಸಿದಂತೆ 10 ಗ್ರಾಮಗಳ ದಪ್ಪರ್‌ಗಳಿಗೆ ಪಾನ್‌ ನಂ. ರೀ.ಸ.ನಂ. ನೀಡಲು ಹಾಗೂ ದಿನಾಂಕ 
07-10-2009ರ ಆದೇಶದಲ್ಲಿ ಗ್ರಾಮಗಳ ದಪ್ತರ್‌ಗಳ ಸ್ಕ್ಯಾನಿಂಗ್‌ ಪೂರ್ವಸಿದ್ಧತಾ ಕೆಲಸಕ್ಕೆ ನಿಯೋಜಿಸಿದ್ದು ಅವರಿಗೆ ವಹಿಸಿದ ಕೆಲಸವನ್ನು ನಿರ್ವಹಿಸುವಲ್ಲಿ 
ವಿಫಲರಾಗಿರುವ ಕಾರಣ ಅವರ ಮೇಲೆ ಕೆ.ಸಿ.ಎಸ್‌ (ಸಿಸಿಎ) 1957ರನ್ವಯ ಶಿಸ್ತು ಕ್ರಮ ಜರುಗಿಸಲಾಗಿದೆ. ಹಾಗೂ ವಿಚಾರಣೆಗೆ ಹಾಜರಾಗಲು 
ನೋಟಸುಗಳನ್ನು ನೀಡಿದ್ದರೂ ವಿಚಾರಣೆಗೆ ಗೈರುಹಾಜರಾಗಿದ್ದು, ವಿಚಾರಣೆ ದಿನಾಂಕಗಳಂದು ಹಾಜರಾದ ಸಾಕ್ಷಿದಾರರ ಹೇಳಿಕೆಯಿಂದ ವಿಚಾರಣೆಯಿಂದ 
ಸದರಿಯವರ ಮೇಲೆ ಮಾಡಲಾದ ಆರೋಪಗಳು ಸಾಬೀತಾಗಿರುತ್ತದೆ. ವಿಚಾರಣಾ ವರದಿಯನ್ನು ಆಪಾದಿತ ನೌಕರರಿಗೆ ಎರಡನೇ ಕಾರಣ ಕೇಳಿ 
ನೋಟಿಸಿನೊಂದಿಗೆ ಜಾರಿಗೊಳಿಸಲಾಗಿದೆ. ಆಪಾದಿತ ನೌಕರರು ಎರಡನೇ ಕಾರಣ ಕೇಳಿ ನೋಟಿಸಿಗೆ ದಿನಾಂಕ : 30-12-2010 ರಂದು 
ಸಮಜಾಯಿಷಿಯನ್ನು ನೀಡಿದ್ದು, ಸದರಿ ಸಮಜಾಯಿಷಿಯಲ್ಲಿ "ಅನಾರೋಗ್ಯದಿಂದ ರಜೆಯ ಮೇಲೆ ತೆರಳಿದ್ದಾಗಿ ಹೇಳಿದ್ದಲ್ಲದೆ, ವಹಿಸಿದ ಕೆಲಸವನ್ನು 
ನಿರ್ವಹಿಸುವ ಸಂದರ್ಭದಲ್ಲಿ ಗಂಟಲು ನೋವು ಮತ್ತು ಬೆನ್ನು ನೋವಿನ ಕಾರಣಗಳಿಂದ ಮಾಡಲು ಸಾಧ್ಯವಾಗಲಿಲ್ಲವೆಂದು ಹೇಳಿ, ಅನಾರೋಗ್ಯದಿಂದ 
ಆಗಿರುವ ಅಡಚಣೆಯನ್ನು ಮನ್ನಿಸಬೇಕೆಂದು ಕೋರಿಕೊಂಡಿರುತ್ತಾರೆ.” ಆದರೆ ಸದರಿಯವರ ಸಮಜಾಯಿಷಿಯನ್ನು ಒಪ್ಪಲು ಸಾಧ್ಯವಿಲ್ಲ. ಕಾರಣ ಯಾವುದೇ 
ಸಂದರ್ಭದಲ್ಲಿ ರಜೆಯ ಮೇಲೆ ಹೋಗಬೇಕಾದಲ್ಲಿ ಮೇಲಾಧಿಕಾರಿಗಳ ಪೂರ್ವಾನುಮತಿಯನ್ನು ಪಡೆದು ರಜೆಯ ಮೇಲೆ ಹೋಗಲು ಆಪಾದಿತ ನೌಕರರಿಗೆ 
ಹೇರಳ ಅವಕಾಶವಿತ್ತು ಇದು ಆಪಾದಿತ ನೌಕರರ ಸ್ವಯಂಕೃತ ಅಪರಾಧವಾಗಿರುತ್ತದೆ. ಅಲ್ಲದೆ ವಹಿಸಿದ ಕೆಲಸವನ್ನು ನಿರ್ವಹಿಸುವಲ್ಲಿ ವಿಫಲವಾಗಿರುವುದಕ್ಕೆ 
ನೀಡಿರುವ ಸಮಜಾಯಿಷಿಯು ಸಮಂಜಸವಾದ ಕಾರಣವಾಗಿರುವುದಿಲ್ಲ. 


ನೌಕರರು ಪದೇ ಪದೇ ಕೆಲಸಕ್ಕೆ ಗೈರು ಹಾಜರಾಗಿ ನಂತರ ಅನಾರೋಗ್ಯ ನಿಮಿತ್ತ ವೈದ್ಯಕೀಯ ಆಧಾರದ ಮೇಲೆ ರಜೆ ಮೇಲೆ 
ತೆರಳುತ್ತಿರುವುದರಿಂದ ಮರುಭೂಮಾಪನ ಕೆಲಸ ನಿರ್ವಹಿಸಲು ಅಡಚಣೆಯಾಗಿದೆಯೆಂದು ಸದರಿಯವರನ್ನು ಬೇರೆ ಕಡೆ ವರ್ಗಾ ಮಾಡಬೇಕೆಂದು ಭೂ. 
ಜಂ. ನಿ. ಬೆಳಗಾವಿ ರವರ ಪತ್ರ ದಿನಾಂಕ : 05-06-2010ರಲ್ಲಿ ವರದಿ ಸಲ್ಲಿಸಿರುತ್ತಾರೆ. 


ನೌಕರರು ಗೈರು ಹಾಜರಾದ ಅವಧಿ ವಿವರ : 








ಕ್ರ.ಸಂ. ನೌಕರರ ಹೆಸರು ಕೆಲಸ ನಿರ್ವಹಿಸುತ್ತಿದ್ದ ಕಛೇರಿ ಅನಧಿಕೃತ ಗೈರುಹಾಜರಾದ ಅವಧಿ 
ಎನ್‌. ನವೀನ್‌ ಕುಮಾರ್‌ ಭೂ.ಸ.ನಿ. ಮರು ಭೂಮಾಪನ, | 10-10-2009 ರಿಂದ 10-01-2010 ರವರೆಗೆ ಗೈರುಹಾಜರಾಗಿ 
ಹುಕ್ಕೇರಿ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ದಿನಾಂಕ : 11-01-2010 


ರಂದು ಹಾಜರಾಗಿದ್ದಾರೆ. 





ಭೂ.ಸ.ನಿ. ಮರು ಭೂಮಾಪನ, | 25-01-2010 ರಿಂದ 20-12-2010 ರವರೆಗೆ ಗೈರುಹಾಜರಾಗಿ 
ಹುಕ್ಕೇರಿ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ದಿನಾಂಕ : 21-12-2010 
ರಂದು ಹಾಜರಾಗಿದ್ದಾರೆ. 





ಭೂ.ಸ.ನಿ. ಮರು ಭೂಮಾಪನ, | 16-03-2011 ರಿ೦ದ 24-04-2012 ರವರೆಗೆ ಗೈರುಹಾಜರಾಗಿ 
ಹುಕ್ಕೇರಿ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ದಿನಾಂಕ : 25-04-2012 
ರಂದು ಹಾಜರಾಗಿದ್ದಾರೆ. 




















೩೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 


ತಹಸಿಲ್ದಾರ್‌ ದಾವಣಗೆರೆ ಆಗಸ್ಟ್‌ 2013 : 16-08-2013, 17-08-2013, 19-08-2013 
ಸೆಪ್ಟೆಂಬರ್‌ 2013 : 28-09-2013 

ಅಕ್ಟೋಬರ್‌ 2013 : 01-10-2013 

ಮೇ-2014 : 12-05-2014 ರಿಂದ 31-05-2014 


ಜೂನ್‌ 2014 : 01-06-2014 ರಿಂದ 30-06-2014 
(ವೈದ್ಯಕೀಯ ರಜೆ) 
ಜುಲೈ 2014 : 01-07-2014, 02-07-2014, 19-07-2014 

















ಡಿಸೆಂಬರ್‌ 2014 : 26-12-2014, 27-12-2014 





ಶಿಸ್ತು ನಡವಳಿಯ ನಂತರದಲ್ಲಿಯೂ ಸದರಿ ನೌಕರರ ನಡತೆಯಲ್ಲಿ ಯಾವುದೇ ಸುಧಾರಣೆ ಕಂಡು ಬರದೆ ಅನಧಿಕೃತ ಗೈರುಹಾಜರಿ ಪ್ರವೃತ್ತಿ 
ಮುಂದುವರೆಸಿಕೊಂಡು ಬಂದಿರುತ್ತಾರೆ. 


ಉಲ್ಲೇಖ (7ರ ಭೂ.ಉ. ನಿ. ದಾವಣಗೆರೆ ರವರ ಪತ್ರ ದಿನಾಂಕ : 05-03-2015ರಲ್ಲಿ ಸದರಿ ನೌಕರರು ತಹಶೀಲ್ದಾರ್‌ ದಾವಣಗೆರೆ 
ಕಾರ್ಯಾಲಯದಲ್ಲಿ ದಿನಾಂಕ : 01-03-2013 ರಂದು ಕರ್ತವ್ಯಕ್ಕೆ ಹಾಜರಾಗಿದ್ದು. ನೌಕರರು ವಿವಿಧ ದಿವಸಗಳಿಗೆ ಗೈರುಹಾಜರಾಗಿರುವುದು ಹಾಗು 
ಕಛೇರಿಯ ಸಿಬ್ಬಂದಿಗಳ ಜೊತೆ ಸೌಹಾರ್ದತೆ ವರ್ತನೆಯಿಲ್ಲದ ಕಾರಣ. ಇವರ ವರ್ತನೆ ಎರುದ್ಧ ಮಹಿಳಾ ಸಿಬ್ಬಂದಿ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದಂತೆ 
ಇವರನ್ನು ಜಗಳೂರು ತಾಲ್ಲೋಕಿಗೆ ನಿಯೋಜನೆ ಮಾಡಿದ್ದು ಅಲ್ಲಿಯೂ ಸಹ ಕಾರ್ಯ ನಿರ್ವಹಿಸದೇ ಪುನಃ ದಿನಾಂಕ : 15-01-2015 ರಿಂದ ವೈದ್ಯಕೀಯ 
ರಜೆ ಸಲ್ಲಿಸಿರುತ್ತಾರೆಂದು ನೌಕರರು ವಿವಿಧ ದಿನಗಳಿಗೆ ಗೈರುಹಾಜರಾದ ವಿವರದೊಂದಿಗೆ, ಸದರಿಯವರು ಅಡವಿ ಕೆಲಸ ನಿರ್ವಹಿಸಲು, ನಿಷ್ಟೆಯಿಂದ ಕೆಲಸ 
ನಿರ್ವಹಿಸಲು ವಿಫಲರಾಗಿರುವ ಬಗ್ಗೆ ವರದಿ ಮಾಡಿರುತ್ತಾರೆ. 


ಸದರಿಯವರು ದಿನಾಂಕ : 10-10-2009 ರಿಂದ 10-01-2010 ರವರೆಗೆ, ದಿನಾಂಕ : 25-01-2010 ರಿಂದ 20-12-2010 ರವರೆಗೆ ಹಾಗು 
16-03-2011 ರಿಂದ 24-04-2012 ರವರೆಗೆ ಸತತವಾಗಿ ಗೈರುಹಾಜರಾಗಿರುತ್ತಾರೆ. ಈ ಅನಧಿಕೃತ ಗೈರುಹಾಜರಿ ಬಗ್ಗೆ ಕರ್ನಾಟಕ ಸರ್ಕಾರ ಸೇವಾ 
ನಿಯಮಾವಳಿ ನಿಯಮ 1958ರ ನಿಯಮ 108ರಲ್ಲಿ 4 ತಿಂಗಳಿಗೂ ಮೀರಿ ರಜೆ ಪಡೆಯದೇ ಅನಧಿಕೃತ ಗೈರುಹಾಜರಿ ಅದಲ್ಲಿ ಅಂತಹ ನೌಕರರನ್ನು 
ವಿಚಾರಣೆ ಕೈಗೊಂಡು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲು ಅವಕಾಶ ಕಲ್ಪಿಸಿರುತ್ತದೆ. ಆದರೆ ಸದರಿ ನೌಕರರ ಖಾಯಂ ಪೂರ್ವಾವಧಿಯು ನೌಕರರ 
ಸ್ವಯಂಕೃತ ಅಪರಾಧದಿಂದ ತೃಪ್ತಿಕರವೆಂದು ಘೋಷಣೆಯಾಗಿರುವುದಿಲ್ಲ. ಖಾಯಂ ಪೂರ್ವಾವಧಿ ಘೋಷಣೆಯಾಗದ ನೌಕರರ ನೇಮಕಾತಿ ಪ್ರಾಧಿಕಾರವು 
ನೌಕರರ ಸೇವೆಯು ತೃಪ್ತಿಕರವಲ್ಲವೆಂದು ಕಂಡುಬಂದಲ್ಲಿ ಸೇವೆಯಿಂದ ವಜಾ ಮಾಡುವ ಅಧಿಕಾರವನ್ನು ಕೆ.ಸಿ.ಎಸ್‌. (ಖಾಯಂ ಪೂರ್ವಾವಧಿ) 1977ರ 
ನಿಯಮಗಳ ನಿಯಮ 5(1(ಬಿ)ರನ್ವಯ ಹೊಂದಿರುತ್ತದೆ. 


ಕಾರಣ ಈ ನೌಕರರ ಅನಧಿಕೃತ ಗೈರುಹಾಜರಿ ಮತ್ತು ಅಶಿಸ್ತಿನ ಬಗ್ಗೆ ಕೆ.ಸಿ.ಎಸ್‌. (ಸಿ.ಸಿ.ಎ) ನಿಯಮ 1957ರನ್ವಯ ದೊಷಾರೋಪಣೆಯನ್ನು 
ಹೊರಡಿಸಿ, ಶಿಸ್ತು ಕ್ರಮ ಜರುಗಿಸಿ ದಂಡನೆ ವಿಧಿಸುವುದು ಅಪ್ಪಸ್ತುತವೆಂದು ಕಂಡುಬಂದಿದ್ದು ಖಾಯಂ ಪೂರ್ವಾವಧಿ ಘೋಷಣೆಯಾಗದ ಈ ನೌಕರ 
ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರರ ಎಂದು ಭಾವಿಸುವುದು ಸೂಕ್ತವಲ್ಲವೆಂದು ಸದರಿಯವರನ್ನು ಶಿಸ್ತು ಕ್ರಮಕ್ಕೆ ಒಳಪಡಿಸಿ ಸೇವೆಯಿಂದ 
ತೆಗೆದುಹಾಕುವುದಕ್ಕಿಂತ ಸರಳವಾಗಿ ಕೆ.ಸಿ.ಎಸ್‌. (ಖಾಯಂ ಪೂರ್ವಾವಧಿ) ನಿಯಮ 6 ರನ್ವಯ ತೆಗೆದುಹಾಕುವುದು ಸೂಕ್ತವೆಂದು ತೀರ್ಮಾನಿಸಿ ಈಗಾಗಲೇ 
ಇವರ ಮೇಲೆ ಶಿಸ್ತು ನಡೆವಳಿಯಲ್ಲಿ ಆರೋಪ ಸಾಬೀತಾದ ಕಾರಣ, ಕೆ.ಸಿ.ಎಸ್‌. (ಖಾಯಂ ಪೂರ್ವಾವಧಿ) 1977ರ ನಿಯಮಗಳ ನಿಯಮ 6ರನ್ವಯ 
ಸೇವೆಯಿಂದ ತೆಗೆದು ಹಾಕಲು ಉಲ್ಲೇಖ (4)ರ ಈ ಕಛೇರಿ ಪತ್ರ ಸಮಸಂಖ್ಯೆ ದಿನಾಂಕ : 28-02-2013, 08-07-2014ಗಳಲ್ಲಿ ಸರ್ಕಾರಕ್ಕೆ ಪ್ರಸ್ತಾವಿಸಿ, 
ಸದರಿ ನೌಕರರು ಸರ್ಕಾರಿ ಕೆಲಸಗಳನ್ನು ನಿರ್ವಹಿಸುವಲ್ಲಿ ವಿಫರಾಗಿದ್ದು, ಅದಕ್ಷ ನೌಕರರೆಂದು ಹಾಗು ಸರ್ಕಾರಿ ಕೆಲಸಕ್ಕೆ ಅಸಮರ್ಥರಾಗಿರುವುದರಿಂದ 
ಸರ್ಕಾರಿ ಸೇವೆಯಿಂದ ವಜಾಮಾಡಲು ಅನುಮತಿ ನೀಡಲು ಸರ್ಕಾರಕ್ಕೆ ಮನವಿ ಮಾಡಲಾಗಿರುತ್ತದೆ. ಉಲ್ಲೇಖ «1ರ ಸರ್ಕಾರದ ಪತ್ರ ದಿನಾಂಕ : 
24-11-2014ರಲ್ಲಿ "ಶ್ರೀ ನವೀನ್‌ ಕುಮಾರ್‌ ಪರಿವೀಕ್ಷಣಾ ಅವಧಿಯಲ್ಲಿರುವ ಭೂಮಾಪಕರು ಇವರು ತಮ್ಮ ಪರಿವೀಕ್ಷಣಾ ಅವಧಿಯಲ್ಲಿ ಕರ್ತವ್ಯಕ್ಕೆ ಅನಧಿಕೃತ 
ಗೈರುಹಾಜರಾಗುರುವುದಲ್ಲದೇ ಅವರ ಸೇವೆ ತೃಪ್ತಿಕರವಾಗಿಲ್ಲದಿರುವುದರಿಂದ ಹಾಗೂ ಸದರಿಯವರು ಸರ್ಕಾರದ ಖಾಯಂ ನೌಕರರಲ್ಲದಿರುವುದರಿಂದ, ಅವರ 
ಎರುದ್ಧ ಕೆ.ಸಿ.ಎಸ್‌. (ಪರಿವೀಕ್ಷಣೆ) ನಿಯಮಗಳು 1977ರ ನಿಯಮ 6 ರನ್ವಯ ಕ್ರಮ ಜರುಗಿಸಲು" ನಿರ್ದೇಶನ ನೀಡಿರುತ್ತದೆ. ಈ ಮೇಲಿನ ಅಂಶಗಳನ್ನು 
ಒಳಗೊಂಡಂತೆ ಹಾಗೂ ಸರ್ಕಾರದ ಪತ್ರ ದಿನಾಂಕ : 24-11-2014ರ ನಿರ್ದೇಶನದ ಮೇರೆಗೆ ಈ ಕೆಳಕಂಡಂತೆ ಆದೇಶಿಸಿದೆ. 


ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ತಹಶೀಲ್ದಾರ್‌ ದಾವಣಗೆರೆ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ನವೀನ್‌ 
ಕುಮಾರ್‌ ಭೂಮಾಪಕರು ಇವರು ಖಾಯಂ ಪೂರ್ವಾವಧಿಯಲ್ಲಿ ಅನಧಿಕೃತ ಗೈರುಹಾಜರಾಗಿರುವುದಲ್ಲದೆ, ತೃಪ್ತಿಕರವಾಗಿ ಸೇವೆಯನ್ನು ಸಹ 
ಸಲ್ಲಿಸಿರುವುದಿಲ್ಲ. ಇದರಿಂದಾಗಿ ಸದರಿಯವರು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು ಅನರ್ಹರಾಗುತ್ತಾರೆ. ಹಾಗು 4 ತಿಂಗಳಿಗೂ ಮೀರಿ ಸರ್ಕಾರಿ 
ಕೆಲಸಕ್ಕೆ ಹಲವು ಬಾರಿ ಅನಧಿಕೃತ ಗೈರುಹಾಜರಾಗಿ ಸರ್ಕಾರಿ ಕೆಲಸದಲ್ಲಿ ಆಸಕ್ತಿ ಇಲ್ಲದೇ ಬೇಜವಾಬ್ದಾರಿತನದಿ೦ದ ವರ್ತಿಸಿ ಕರ್ನಾಟಕ ನಾಗರೀಕ ಸೇವಾ 
(ನಡತೆ) 1966 ರ ನಿಯಮ 3/1 (1) (1) ನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುತ್ತಾರೆ. ಆದ ಕಾರಣ ಮುನಿಶ್‌ ಮೌದ್ಗಿಲ್‌ ಭಾ.ಆ.ಸೇ, ಆಯುಕ್ತರು ಭೂಮಾಪನ 
ಕಂದಾಯ ವ್ಯವಸ್ಥ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಆದ ನಾನು ಸರ್ಕಾರದ ಪತ್ರ ದಿನಾಂಕ : 24-11-2014 ರ ನಿರ್ದೇಶನದ ಮೇರೆಗೆ 
ಹಾಗೂ ಕರ್ನಾಟಕ ಸಿವಿಲ್‌ ಸೇವಾ (ಪರಿವೀಕ್ಷಣೆ) ನಿಯಮಗಳು 1977ರ ನಿಯಮ 6 ರನ್ವಯ ಸದರಿ ನೌಕರರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಸರ್ಕಾರಿ ಸೇವೆಯಿಂದ ತೆಗೆದು ಹಾಕಲಾಗಿದೆ. 


೧.೧. 698 ಆಯುಕ್ತರು, 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, 
ಕೆ.ಆರ್‌. ವೃತ್ತ, ಬೆಂಗಳೂರು-560001. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೧೯ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಶಿವಮೊಗ್ಗ ಜಿಲ್ಲೆ, ಸಹಕಾರ ಭವನ ಶಿವಮೊಗ್ಗ 
ದೂರವಾಣಿ ಸಂಖ್ಯೆ 08182-222711 


ವಿಷಯ:- ಸಮಾಪನೆಯಲ್ಲಿರುವ “ಶಿವಮೊಗ್ಗ ಸಹಕಾರ ಇಲಾಖಾ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ.ಶಿವಮೊಗ್ಗ ಇದರ 
ನೋಂದಣಿ ಕ್ರಮಾಂಕ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ:- 1)ಈ ಕಛೇರಿಯ ಆದೇಶ ಸಂ.ಡಿಆರ್‌ಎಸ್‌/ಎಲ್‌ಕ್ಯೂಡಿ/ ಡಿಎಲ್‌ಎಸ್‌/ಸಿಆರ್‌/2014-15 ದಿನಾ೦ಕ:29-3-2014. 


2) ಈ ಕಛೇರಿಯ ಆದೇಶ ಸಂ.ಡಿಆರ್‌ಎಸ್‌/ಎಲ್‌ಕ್ಯೂಡಿ/ ಡಿಎಲ್‌ಎಸ್‌/ಸಿಆರ್‌/2014-15 ದಿನಾ೦ಕ;3-2-2015. 


3)ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಇವರ ಪತ್ರ ಸಂ.ಸನಿಶಿ24/ಸಮಾಪನೆ/ಸಿಆರ್‌- /2014-15 
ದಿನಾಂಕ:28-3-2015. 
ಪ್ರಸ್ತಾವನೆ:- 
ಸಮಾಪನೆಯಲ್ಲಿರುವ “ಶಿವಮೊಗ್ಗ ಸಹಕಾರ ಇಲಾಖಾ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ ಶಿವಮೊಗ್ಗ ಈ ಸಹಕಾರ ಸಂಘವು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರ ಆದೇಶ ಸಂ.ಎಆರ್‌ಎಸ್‌/8850/82-83 ದಿನಾಂಕ:29-11-1982 ರಂದು 
ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ನೋಂದಣಿಯಾದ 
ನಂತರ ಸಂಘದ ಉಪನಿಯಮಗಳ ಉದ್ದೇಶಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ದಿನಾ೦ಕ:25-9-2011 ರಂದು ನಡೆದ 
ಸಂಘದ 2010-11 ನೇ ಸಾಲಿನ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಸಂಘವನ್ನು ಸಮಾಪನೆಗೊಳಿಸಲು ತೀರ್ಮಾನಿಸಿರುತ್ತಾರೆ. ಆದಕಾರಣ, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರ ಶಿಫಾರಸ್ಸಿನ ಮೇರೆಗೆ ಉಲ್ಲೇಖ (0ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು 
ಸಮಾಪನೆಗೊಳಿಸಿ, ಸಮಾಪನಾಧಿಕಾರಿಯಾಗಿ ಶ್ರೀಮತಿ ಲಕ್ಷ್ಮಿಎ. ದ್ವಿತೀಯದರ್ಜೆ ಸಹಾಯಕರು, ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಶಿವಮೊಗ್ಗ 
ಜಿಲ್ಲೆ, ಶಿವಮೊಗ್ಗ ಇವರನ್ನು ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು ಪಡೆದು, ಆಸ್ತಿ-ಜವಾಬ್ದಾರಿಗಳನ್ನು ವಿಲೇವಾರಿಗಾಗಿ ಈ 
ಕಛೇರಿಯಿಂದ ಆಧ್ಯತಾ ಪಟ್ಟಿ ಅನುಮೋದನೆ ಪಡೆದಿರುತ್ತಾರೆ. ಅನುಮೋದಿತ ಆಧ್ಯತಾ ಪಟ್ಟಿಗೆ ಅನುಸಾರವಾಗಿ ದಿನಾಂಕ:25-3-2015 ರಂದು ನಡೆದ 
ಸಮಾಪನಾಧಿಕಾರಿಯ ಸಭೆಯಲ್ಲಿ ಸಂಘದ 2013-14ನೇ ಸಾಲಿನ ಆಡಿಟ್‌ ಆದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ಅನುಸಾರ ಇರುವ ಆಸ್ತಿ-ಜವಾಬ್ದಾರಿಗಳ 
ವಿಲೇವಾರಿ ಮಾಡಿರುತ್ತಾರೆ. ಮತ್ತು ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಶಿವಮೊಗ್ಗ ಉಪವಿಭಾಗ ಇವರಿಗೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರು ನೋಂದಣಿ 
ರದ್ದುಪಡಿಸಲು ಉಲ್ಲೇಖ (3) ರಂತೆ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿರುತ್ತಾರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಇವರ ಶಿಫಾರಸ್ಸು ಪತ್ರ ಹಾಗೂ ದಿನಾಂಕ:25-3-2015 


ಣು 


ರಂದು ನಡೆಸಿದ ಸಮಾಪನಾಧಿಕಾರಿಗಳ ಸಭೆ ನಡವಳಿ ಮತ್ತು ದಿನಾಂಕ:25-3-2015 ರ ಅಂತ್ಯಕ್ಕೆ ಇದ್ದಂತೆ ಸಲ್ಲಿಸಿರುವ ದೃಢೀಕೃತ ಆರ್ಥಿಕ ತ:ಖ್ತೆಗಳನ್ನು 


ಆಧರಿಸಿ, ಸದರೀ ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ವಿಲೇವಾರಿ ಮಾಡಿ ಶೂನ್ಯಗೊಳಿಸಿದ ಆಸ್ತಿ-ಜವಾಬ್ದಾರಿ ತ:ಖ್ತೆಯನ್ನು ಸಲ್ಲಿಸಿರುವ 
ಕಾರಣ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು 
ಈ ಸಹಕಾರ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಸಂಖ್ಯೆ : ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-18/2014-15, ದಿನಾಂಕ:31-03-2015. 
ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1959, ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ/139/ಸಿಎಲ್‌ಎಂ/2010 
ಬೆಂಗಳೂರು ದಿನಾಂಕ:17-02-2011ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎ.ಎಸ್‌.ಜಯಪ್ಪ, ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ 
ಜಿಲ್ಲೆ, ಶಿವಮೊಗ್ಗ ಆದ ನಾನು ಸಮಾಪನೆಗೊಂಡಿದ್ದ “ಶಿವಮೊಗ್ಗ ಸಹಕಾರ ಇಲಾಖಾ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ.ಶಿವಮೊಗ್ಗ ಈ ಸಹಕಾರ 
ಸಂಘದ ನೋಂದಣಿ ಸಂ.ಎಆರ್‌ಎಸ್‌/8850/82-83 ದಿನಾ೦ಕ:29-11-1982 ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. 


ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ರವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಬಾಗ, ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 


ಆ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾ೦ಕ:31-3-2015 ರಂದು ನೀಡಲಾಗಿದೆ. 
೧.೧. 707 ಎ.ಎಸ್‌.ಜಯಪ್ಪ 
ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಕೆ ತ್ರ ಶಿಕ್ಷ ಣಾಧಿಕಾರಿಗಳ ಕಾರ್ಯಾಲಯ, ಕಲಘಟಗಿ 
ಸೇವೆಯಿಂದ ವಜಾ ಮಾಡಿದ ಆದೇಶ 
ಸಂಖ್ಯೆ : ಎ1 ಪ್ರಾಶಾಶಿ : ಎಂವಿಬಿ : ಅಗೈ : 2011-12, ದಿನಾಂಕ : 22-09-2014. 
ವಿಷಯ : ಶ್ರೀಮತಿ ಎಂ.ವಿ. ಬೆಳ್ಳೇರಿಮಠ, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಗೇದೇವರಕೊಪ್ಪ ತಾ : ಕಲಘಟಗಿ ಜಿಲ್ಲಾ: 


ಧಾರವಾಡ ಇವರು ದೀರ್ಥಕಾಲದವರೆಗೆ ಶಾಲಾ ಕರ್ತವ್ಯಕ್ಕೆ ಅನಧೀಕೃತವಾಗಿ ಗೈರ ಹಾಜರ ಉಳಿದಿದ್ದರಿಂದ ಸೇವೆಯಿಂದ 
ವಜಾ ಮಾಡುವ ಕುರಿತು. 


೩೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 





ಉಲ್ಲೇಖ: 1 ಈ ಕಛೇರಿಯ ನೋಟೀಸುಗಳ ದಿನಾಂಕ : 25-08-2012, 10-10-2012, 2-11-2012, 07-01-2013. 
2. ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರ ನೋಟೀಸು ಸಂಖ್ಯೆ : ಇ5 : ಎವಿಬೆ : 
ದೂರು : ಅಗೈ : 12-13, ದಿನಾಂಕ : 28-12-2012 
3... ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರ ದಿನಾಂಕ : 18-03-2013 ಪತ್ರಿಕಾ 
ಪ್ರಕಟಣೆ ನೀಡಲು ಅನುಮತಿ ನೀಡಿದ ಪತ್ರ 


4. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ದಿನಾಂಕ : 08-04-2013ರಂದು ನೀಡಿದ ಪತ್ರಿಕಾ ಪ್ರಕಟಣೆ 


ಡು ಲ 


5. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ 108 
6. ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿಗಳು 1957ರ ನಿಯಮ 
14(2) 
7... ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರ ಪತ್ರ ಸಂಖ್ಯೆ: ಎ3 : ಅಗೈಹಾ : 
ಎಂವಿಬೆ : 49 : 1314/1525, ದಿನಾಂಕ : 16-08-2014. 
ಪೀಠಿಕೆ : 
ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಎಂ.ವಿ. ಬೆಳ್ಳೇರಿಮಠ, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 
ಸಂಗೇದೇವರಕೊಪ್ಪ ತಾ : ಕಲಘಟಗಿ ಜಿಲ್ಲಾ : ಧಾರವಾಡ ಇವರು ದಿನಾಂಕ : 01-03-2011 ರಿಂದ ಇವತ್ತಿನ ದಿನಾಂಕದವರೆಗೆ ಸತತ ಶಾಲಾ ಕರ್ತವ್ಯಕ್ಕೆ 
ಅನಧೀಕೃತವಾಗಿ ಗೈರ ಹಾಜರ ಉಳಿದು ಶಾಲೆಯ ಕೆಲಸ ಕಾರ್ಯ, ಪಾಠಗಳಿಗೆ ತೊಂದರೆ ಉಂಟು ಮಾಡಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು 1958ರ ನಿಯಮ 108ನ್ನು ಉಲ್ಲಂಘಿಸಿರುತ್ತಾರೆ ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1966 ನಿಯಮ 3 ನ್ನು 
ಉಲ್ಲಂಘಿಸಿ ಸರ್ಕಾರಿ ನೌಕರರಲ್ಲದ ರೀತಿಯಲ್ಲಿ ವರ್ತನೆ ಮಾಡಿ ಕರ್ತವ್ಯದಲ್ಲಿ ಶ್ರದ್ಧೆ, ನಿಷ್ಠೆ ಇಲ್ಲದ ಬಗ್ಗೆ ಸಾಬೀತುಪಡಿಸಿ, ಸರ್ಕಾರಿ ನೌಕರಿಯಲ್ಲಿ 
ಮುಂದುವರೆಯುವ ಇಚ್ಛೆಯಿಲ್ಲವೆಂಬುದನ್ನು ಸಹ ಸಾಬೀತುಪಡಿಸಿರುತ್ತಾರೆ. 


ಹಾಗೂ ಈ ಕಾರ್ಯಾಲಯದ ಉಲ್ಲೇಖ (1ರನ್ವ್ಹಯ ಅವರಿಗೆ ನೀಡಿದ ಅನೇಕ ನೋಟಿಸುಗಳಿಗೆ ಹಾಗೂ ಮಾನ್ಯ ಉಪನಿರ್ದೇಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರು ಉಲ್ಲೇಖ 2 ರನ್ವಯ ನೀಡಿದ ಕಾರಣ ಕೇಳುವ ನೋಟಸ್‌ಗೆ ಸಹ ಸ್ಪಂದಿಸದೇ ಮೇಲಾಧಿಕಾರಿಗಳ 
ತಿಳುವಳಿಕೆಯ ನೋಟಿಸು ಹಾಗೂ ಆದೇಶಗಳಿಗೆ ಅಸಡ್ಡೆ ಮನೋಭಾವ ತೋರಿಸಿರುತ್ತಾರೆ. ಮತ್ತು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ದಿನಾಂಕ 
08-04-2013 ರಲ್ಲಿ ಅವರಿಗೆ ಅಂತಿಮ ನೋಟಿಸು ನೀಡಿ ಈ ಪ್ರಕಟಣೆಯ ಹದಿನೈದು ದಿವಸಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ಆದಾಗ್ಯೂ 
ಸಹ ಅವರು ಶಾಲೆಯ ಕರ್ತವ್ಯಕ್ಕೆ ಹಾಜರಾಗದೇ ಇರುವದು ಅವರಿಗೆ ಸರ್ಕಾರಿ ನೌಕರಿಯಲ್ಲಿ ಮುಂದುವರಿಯುವ ಇಚ್ಛೆ ಇಲ್ಲವೆಂದು ಸರ್ಕಾರಕ್ಕೆ 
ಮನವರಿಕೆಯಾಗಿದೆ. ಅವರು ದಿನಾಂಕ : 01-03-2011ರ ರಜಾ ಅರ್ಜಿಯಲ್ಲಿ ಕಾಣಿಸಿದ ರಜಾ ಅವಧಿಯ ಖಾಯಂ ವಿಳಾಸದಲ್ಲಿ ಅವರೇ ನಮೂದಿಸಿ 
ಕಳಿಸಿದ ವಿಳಾಸಕ್ಕೆ ಕಳಿಸಿದ ಪರತ ಪಾವತಿಗಳು ಈ ಕಛೇರಿಗೆ ತಲುಪಿದ್ದು ಅವರಿಗೆ ನೋಟಿಸುಗಳು ತಲುಪಿರುತ್ತವೆಯೆಂದು ದೃಢಪಡಿಸಲಾಗಿದೆ. ಈ 
ಹಿನ್ನೆಲೆಯಲ್ಲಿ ಇಂತಹ ನೌಕರರಿಗೆ ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು 14(2)ರನ್ವಯ ಸೇವೆಯಿಂದ 
ವಜಾಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. 


ಆದೇಶ 


ಪೀಠಿಕೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ ಶ್ರೀಮತಿ ಎಂ.ವಿ. ಬೆಳ್ಳೇರಿಮಠ, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸಂಗೇದೇವರಕೊಪ್ಪ 
ತಾ: ಕಲಘಟಗಿ ಜಿಲ್ಲಾ: ಧಾರವಾಡ ಇವರನ್ನು ದಿನಾಂಕ ; 01-03-2011 ರಿಂದ ಸತತವಾಗಿ ಶಾಲಾ ಕರ್ತವ್ಯಕ್ಕೆ ಅನಧೀಕೃತವಾಗಿ ಗೈರು ಹಾಜರು 
ಉಳಿದಿದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿಗಳು 1957ರ ನಿಯಮ 14(2)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಾನು ಶ್ರೀ ವಿ.ಜಿ. ಪೋಳ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಲಘಟಗಿ ಜಿ : ಧಾರವಾಡ ಹಾಗೂ ಶಿಸ್ತು ಪ್ರಾಧಿಕಾರಿಗಳು ಪ್ರಾಥಮಿಕ 
ಶಾಲಾ ಶಿಕ್ಷಕರು ಸದರಿ ಶಿಕ್ಷಕಿಯವರನ್ನು ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೆಲ್ಮನವಿ ನಿಯಮಗಳು 1957ರ ನಿಯಮ 8 
(VII) ಪ್ರಕಾರ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾ ಮಾಡಿ ಆದೇಶಿಸಿದೆ. 


೧.೧. 621 ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಕಲಘಟಗಿ, ಜಿ : ಧಾರವಾಡ 
Commercial Taxes Department 
PROCEEDINGS OF THE COMMISSIONER OF COMMERCIAL TAXES, (KARNATAKA), BENGALURU. 
Present: RITVIK PANDEY, IAS, 
Commissioner of Commercial Taxes. (Karnataka) Bengaluru. 


Sub: KVAT Act, 2003 - Clarification regarding rate of tax applicable on Nickel, Titanium and articles 
thereof - reg. 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೨೧ 
Ref: Application dt. 07.05.2015 of M/s Thyssenkrupp Aerospace India Pvt. Ltd., KIADB Aerospace- 
SEZ, Plot No. 98-99, Devanahalli, Bengaluru - 562 110 (TIN - 29290070937). 
PREAMBLE : 


The applicant has sought clarification on the rate of tax applicable to the following goods. 

i) Nickel bars, sheets, plates, strip and the like; 

i) Titanium bars, sheets, rods, plates and the like. 

2. The applicant is of the understanding that as per the common trade parlance, Nickel and Titanium are considered to be 
non-ferrous metals (among other non-ferrous metals like aluminium, lead, zinc etc.) and accordingly covered by SLNo. 67 of Third 
Schedule to KVAT Act, 2003. 

3. The matter is examined. 

a) In metallurgy, a non-ferrous metal is any metal, including alloys, that does not contain iron in appreciable amounts. 
Generally, more expensive than ferrous metals, non-ferrous metals are used because of desirable properties such as 
low weight (e.g.,aluminium), higher conductivity (e.g.,copper), non-magnetic property or resistance to corrosion 
(6.0.,2170). Important non-ferrous metals include aluminium, copper, lead, nickel, tin, titanium and zinc and alloys such 
as brass. Precious metals such as gold, silver and platinum and exotic or rare metals such as cobalt, mercury, 
tungsten, cadmium, beryllium etc., are also non-ferrous metals. 

b) The description of goods in SLNo. 67 of Third Schedule to KVAT Act, 2003 is as under: 

"67. Non-ferrous metals and alloys; Ingots, slabs, blocks, billets, sheets, circles, hoops, strips, bars, rods, rounds, 
squares, flats and other extrusions of aluminium, brass, bronze, copper, cadmium, lead and zinc, metal powders, 
metal pastes of all types and grades, metal scraps and waste.” 

4. From the above, it is evident that only aluminium, brass, bronze, copper, cadmium, lead and zinc are the only non-ferrous 
metals and alloys are covered in the said entry. Though Nickel and Titanium are non-ferrous metals, they do not find mention in Sl.No. 
67 of Third Schedule 10 the KVAT Act, 2003 and are liable to tax at as unscheduled goods under Section 4(1)(b (iii) of the Act. Hence, 
the following order. 

CLARIFICATION NO. CLR.CR.35/2015-16 DATED: 01.07.2015 

It is clarified that: 

i) Nickel bars, sheets, plates, strip and the like are liable to tax at 14.5% w.e.f. 01.8.2012. 

ii) Titanium bars, sheets, rods, plates and the like are liable to tax at 14.5% w.e.f. 01.8.2012. 

P.R. 699 RITVIK PANDEY, IAS, 


50-25 Commissioner of Commercial Taxes. 


(Karnataka) Bengaluru. 
OFFICE OF THE A.C.C.T, L.V.0-045, BANGALORE 
NOTIFICATION 
NOTIFICATION NO. ACCT/LVO-045/2014-15, DATED 08-07-2015. 


By virtue of the provisions of Rule 12(2) of the CST (Registration and Turnover) Rules 1957 and Rule 6(6) and 6(i) of the CST 
(Karnataka) Rule 1957, it is hereby notified for general information that the declarations in Form-F described below is declared to be lost 


in the custody of dealer and also to be invalid. 














Number Name and address Registration The address No 
(including code of the dealer to 200%: of the ಪ್ರ ಸ ಜೆ 
ಸ NO.) of whom declaration EI dealer to ಸಜ ೦೨೬೩೬೦೬೦ /ಆ65 
declaration forms are issued whom the troyed Remarks 
No. dealer under 2 forms by the 
forms by the department declaration 
| CST Act 4 dealer 
lost/destroved/s with date of F 1956 is/are sent 
tolen form issued 
1 KA F-01 0321678 M/s.Rinac India | 29380080992 | Ms. Rinac | 18-02-2012 Lost Filled "F" 
Ltd., # 5, India Ltd., Forms 
Saraswathi Nivas, Murbad, 
Main Channel Thane, 
Road, Ulsoor, Maharastra. 
Bangalore-8 
18-02-2012 
2 KA F-01 0321679 | -do- -do- -do- 18-02-2012 -do- -do- 





























೩೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 



































3 KA 7-01 0321680 | -do- -do- -do- 18-02-2012 -do- -do- 
4 KA F-010321681 -do- -do- -do- 18-02-2012 -do- -do- 
5 KA F-01 0321682 | -do- -do- -do- 18-02-2012 -do- -do- 
Date: 08-07-2015. Asst. Commissioner of Commercial Taxes. 


Local VAT Office-045, # 174, 9" Cross, 
Rakshitha Complex, Indiranagar, Bengaluru-38 


PROCEEDINGS OF THE ASSISTANT COMMISSIONER OF COMMERCIAL TAXES 
LOCAL VAT OFFICE-045, # 174, RAKSHITHA COMPLEX, 9th CROSS, INDIRANAGAR, 
BANGALORE-38, DATED 08-07-2015 

Present:- Arpitha, ಆ. 


Sub:- Loss of Five 'ಗೆ' forms in the case of M/s. Rinac India Lid., # 5, Saraswathi Nivas, Main 
Channel Road, Ulsoor, Bangalore-8. 
Ref: - Letter of M/s. Rinac India Ltd., dated 17-09-2014. 
PREAMBLE :- 
M/s. Rinac India Lid., # 5, Saraswathi Nivas, Main Channel Road, Ulsoor, Bangalore-8, is a registered dealer borne on the 


files of this office bearing TIN 29380080992. The dealer in his letter cited at reference above has intimated that the following 'F' Forms 
were lost in their custody and the details of those "F" Forms are detailed as under - 






































Sl. F Form No.s Name and address of | TIN Address of the dealer to whom the 
No. the dealer to whom declaration are sent 
declaration Forms are 
issued 
1 KA F-01 0321678 M/s. Rinac India Ltd., | 29380080992 M/s. Rinac India Ltd. Murbad, 
Bangalore Thane, Maharastra. (TIN 
27170251715) 
2 KA F-01 0321679 M/s. Rinac India Ltd. | 29380080992 M/s. Rinac India Ltd. Murbad, 
Bangalore. Thane, Maharastra. (TIN 
27170251715) 
3 KA F-01 0321680 M/s. Rinac India Ltd. | 29380080992 M/s. Rinac India Ltd. Murbad, 
Bangalore. Thane, Maharastra. (TIN 
27170251715) 
4 KA F-01 0321681 M/s. Rinac India Ltd. | 29380080992 M/s. Rinac India Ltd. Murbad, 
Bangalore. Thane, Maharastra. (TIN 
27170251715) 
5 KA F-01 0321682 M/s. Rinac India Ltd., | 29380080992 M/s. Rinac India Ltd. Murbad, 
Bangalore. Thane, Maharastra. (TIN 
27170251715) 





Accordingly, the dealer has filed police complaint to the jurisdictional police officer on 22-08-2014 and executed indemnity 
bond in Form 'G' in favour of Government as laid down under Rule 12(2) and 12(9) of CST Act 1956. They have also produced News 
paper cuttings for having published the loss of "F" Forms in local paper and requested this office to issue duplicate 'F' forms and also to 
treat the above lost 'F' forms as invalid. Hence this order. 


ORDER NO. ACCT/LVO-045/2014-15, DATED 08-07-2015 


In view of the circumstances as explained above, the said 'F' forms bearing No. KA F-01 0321678 to KA F-01 0321682 (5 
Forms) issued 10 M/s. Rinac India Ltd., # 5, Saraswathi Nivas, Main Channel Road, Ulsoor, Bangalore-8, (TIN 29380080992) has been 
treated as invalid with immediate effect. 


P.R. 700 Asst. Commissioner of Commercial Taxes. 
SC-5 Local VAT Office-045, # 174, 9" Cross, 
Rakshitha Complex, Indiranagar, Bengaluru-38 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೨೩ 





ಕರ್ನಾಟಕ ಲೋಕಸೇವಾ ಆಯೋಗ 


ವಿಷಯ : ಆಯೋಗವು ನಡೆಸಿದ 2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳಲ್ಲಿ ಪರೀಕ್ಷಾ ದುರಾಚಾರ ಪ್ರಕರಣಗಳಲ್ಲಿ 
ಭಾಗಿಯಾದ ಇಬ್ಬರು ಅಭ್ಯರ್ಥಿಗಳಿಗೆ ದಂಡನೆ ವಿಧಿಸುವ ಕುರಿತು. 

ಉಲ್ಲೇಖ: 1 ಶ್ರೀ ಬಸವರಾಜ ಅಲ್ಲನಿ (ನೋಂ. ಸಂ. 205586) ಮತ್ತು ಶ್ರೀ ರಾಯಪ್ಪ (ನೋಂ. ಸಂ. 205597) ಇವರುಗಳಿಗೆ 

ಜಾರಿ ಮಾಡಿದ ಆಯೋಗದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ : ಇ.ಪ.(3)127-128/2014-15/ಪಿ.ಎಸ್‌.ಸಿ. 


ದಿನಾಂಕ : 21-05-2015. 


2. ಸದರಿ ಅಭ್ಯರ್ಥಿಗಳು ಸಲ್ಲಿಸಿರುವ ಲಿಖಿತ ಸಮಜಾಯಿಷಿಗಳು ಅನುಕ್ರಮವಾಗಿ ದಿನಾಂಕ : 25-05-2015, 


28-05-2015. 

3. ಸದರಿ ಅಭ್ಯರ್ಥಿಗಳು ಸಲ್ಲಿಸಿರುವ ದಿನಾಂಕ : 11-04-2015ರ ಮುಚ್ಚಳಿಕೆ ಪತ್ರಗಳು. 

4. ದಿನಾಂಕ : 22-06-2015ರ ಆಯೋಗದ ಸಭಾ ನಡವಳಿಗಳು. 
ಪ್ರಸ್ತಾವನೆ : 

ಆಯೋಗವು ನಡೆಸಿದ 2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಸಂಬಂಧ ಪರೀಕ್ಷಾ ಉಪಕೇಂದವಾದ ಶ್ರೀಮತಿ 

ಸರಳಾದೇವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಳ್ಳಾರಿ ಇಲ್ಲಿ ದಿನಾಂಕ : 11-04-2015ರಂದು ನಡೆಸಲಾದ ಅಕೌಂಟ್ಸ್‌ ಲೋಯರ್‌ ವಿಷಯದ ಇಲಾಖಾ 
ಪರೀಕ್ಷೆಯು ನಡೆಯುತ್ತಿದ್ದ ಪೂರ್ವಾಹ್ನ 10-30ರ ಸಮಯದಲ್ಲಿ ಇಲಾಖಾ ಪರೀಕ್ಷೆಯ ಜಿಲ್ಲಾ ವೀಕ್ಷಕರು ಪರೀಕ್ಷಾ ಉಪ ಕೇಂದ್ರಕ್ಕೆ ಭೇಟಿ ನೀಡಿದಾಗ 
ಅಭ್ಯರ್ಥಿಯಾದ ಶ್ರೀ ರಾಯಪ್ಪ (ನೋಂ. ಸಂ. 205597) ಇವರಿಗೆ ಪರೀಕ್ಷೆ ಬರೆಯಲು ಸೂಚಿಸಿರುವ ಸ್ಥಳವನ್ನು ಬಿಟ್ಟು ಮತ್ತೊಬ್ಬ ಅಭ್ಯರ್ಥಿ ಶ್ರೀ ಬಸವರಾಜ 
ಅಲ್ಮನಿ (ನೋಂ. ಸಂ. 205586) ಇವರ ಪಕ್ಕದಲ್ಲಿ ಕುಳಿತು ಪರೀಕ್ಷೆ ಬರೆಯುವ ಮೂಲಕ ಇಬ್ಬರು ಅಭ್ಯರ್ಥಿಗಳು ಪರೀಕ್ಷಾ ದುರಾಚಾರವೆಸಗಿರುತ್ತಾರೆಂದು 
ಬಳ್ಳಾರಿ ಜಿಲ್ಲಾ ಕೇಂದ್ರದ ಇಲಾಖಾ ಪರೀಕ್ಷೆಯ ವೀಕ್ಷಕರು ಮತ್ತು ಸದರಿ ಪರೀಕ್ಷಾ ಉಪ ಕೇಂದ್ರದ ಮೇಲ್ವಿಚಾರಕರು ದಿನಾಂಕ : 11-04-2015ರ 
ವರದಿಗಳನ್ನು ನೀಡಿರುತ್ತಾರೆ. 


ಮೇಲಿನ ವರದಿಯ ಮೇರೆಗೆ ಉಲ್ಲೇಖ (1ರಲ್ಲಿ ಓದಲಾದ ದಿನಾಂಕ : 21-05-2015ರ ಕಾರಣ ಕೇಳುವ ನೋಟೀಸುಗಳನ್ನು ಜಾರಿ ಮಾಡಿ 
ಆಪಾದಿತ ಅಭ್ಯರ್ಥಿಗಳಿಂದ ಲಿಖಿತ ಸಮಜಾಯಿಷಿಗಳನ್ನು ಕೇಳಲಾಗಿತ್ತು. ಸದರಿ ನೋಟೀಸುಗಳಿಗೆ ಆಪಾದಿತರ ಉಲ್ಲೇಖ (2)ರಲ್ಲಿ ಓದಲಾದ ಅಭ್ಯರ್ಥಿ 
ಶ್ರೀ ಬಸವರಾಜ ಅಲ್ಲನಿ (ನೋಂ. ಸಂ. 205586) ಇವರ ದಿನಾಂಕ : 25-05-2015ರ ಲಿಖಿತ ಸಮಜಾಯಿಷಿಯಲ್ಲಿ ಅಭ್ಯರ್ಥಿ ಶ್ರೀ ರಾಯಪ್ಪ (ನೋಂ. 
ಸಂ. 205597) ಇವರು ಕುಳಿತುಕೊಳ್ಳುವ ಅಸನವು ಅಲುಗಾಡುತ್ತಿರುವುದನ್ನು ಮೇಲ್ವಿಚಾರಕರ ಗಮನಕ್ಕೆ ತಂದು ತನ್ನ ಎಡ ಭಾಗದ ಗೈರುಹಾಜರಾಗಿರುವ 
ಅಭ್ಯರ್ಥಿಯ ಸ್ಥಳದಲ್ಲಿ ಕುಳಿತುಕೊಂಡಿರುತ್ತಾರೆಂದು ಮತ್ತು ಶ್ರೀ ರಾಯಪ್ಪ (ನೋಂ. ಸಂ. 205597) ಇವರ ದಿನಾಂಕ : 28-05-2015ರ ಲಿಖಿತ 
ಸಮಜಾಯಿಷಿಯಲ್ಲಿ ತನ್ನ ಆಸನವು ಅಲುಗಾಡುತ್ತಿದ್ದ ಕಾರಣ ಕೊಠಡಿ ಮೇಲ್ವಿಚಾರಕರ ಮೌಖಿಕ ಪರವಾನಿಗೆ ಮೇರೆಗೆ ಅಭ್ಯರ್ಥಿ ಶ್ರೀ ಬಸವರಾಜ ಅಲ್ಲನಿ 
(ನೋಂ. ಸಂ. 205586) ಇವರ ಪಕ್ಕದಲ್ಲಿನ ಆಸನವು ಖಾಲಿಯಿದ್ದ ಕಾರಣ ಇಲ್ಲಿ ಕುಳಿತು ಪರೀಕ್ಷೆಯನ್ನು ಬರೆದಿರುತ್ತೇನೆಂದು ಒಪ್ಪಿಕೊಂಡಿರುತ್ತಾರೆ. ಆದರೆ 
ಸದರಿ ಅಭ್ಯರ್ಥಿಗಳಿಗೆ ಅಕ್ಕಪಕ್ಕದಲ್ಲಿ ಕುಳಿತು ಅಕೌಂಟ್ಸ್‌ ಲೋಯರ್‌ ವಿಷಯದ ಇಲಾಖಾ ಪರೀಕ್ಷೆಯನ್ನು ಬರೆಯಲು ಅನುಮತಿಸಿರುವ ಬಗ್ಗೆ ಪರೀಕ್ಷಾ ಉಪ 
ಕೇಂದದ ಮೇಲ್ವಿಚಾರಕರ ವರದಿಯಲ್ಲಿ ಯಾವುದೇ ಪ್ರಸ್ತಾಪವಿರುವುದಿಲ್ಲ. ಅಲ್ಲದೆ ಉಲ್ಲೇಖ-(3)ರಲ್ಲಿ ಓದಲಾದ ಇಬ್ಬರು ಅಭ್ಯರ್ಥಿಗಳು ನೀಡಿರುವ ದಿನಾಂಕ : 
11-04-2015ರ ಮುಚ್ಚಳಿಕೆ ಪತ್ರಗಳಲ್ಲಿ ಅಕೌಂಟ್ಸ್‌ ಲೋಯರ್‌ ವಿಷಯದ ಇಲಾಖಾ ಪರೀಕ್ಷೆಯನ್ನು ಅಕ್ಕ-ಪಕ್ಕದಲ್ಲಿ ಕುಳಿತುಕೊ೦ಡು ಬರೆದಿರುವ ತಪ್ಪಿನ ಬಗ್ಗೆ 
ಸ್ವಷ್ಟವಾಗಿ ಒಪ್ಪಿಕೊಂಡಿರುತ್ತಾರೆ. 

ಅಭ್ಯರ್ಥಿಗಳಾದ ಶ್ರೀ ರಾಯಪ್ಪ (ನೋಂ. ಸಂ. 205597) ಮತ್ತು ಶ್ರೀ ಬಸವರಾಜ ಅಲ್ಮನಿ (ನೋಂ. ಸಂ. 205586) ಇವರುಗಳು ಎಸಗಿರುವ 
ಪರೀಕ್ಷಾ ದುರಾಚಾರ ಪ್ರಕರಣದ ಸಭಾ ಟಿಪ್ಪಣಿಯನ್ನು ಆಯೋಗದ ಸಭೆಯ ಮುಂದೆ ಮಂಡಿಸಲಾಗಿ ಆಯೋಗವು ಸದರಿ ಇಬ್ಬರು ಅಭ್ಯರ್ಥಿಗಳ ಎರುದ್ಧ 
ಮಾಡಲಾದ ಆರೋಪಗಳು ಸಾಬೀತಾಗಿರುವುದರಿಂದ ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆಗಳ ನಿರ್ವಹಣೆ) 1965ರ ನಿಯಮ 14ರ 
ಹಾಗೂ ತತ್ನಂಬಂಧದಲ್ಲಿ ಹೊರಡಿಸಲಾಗಿರುವ ಆಯೋಗದ ಅಧಿಕೃತ ಜ್ಞಾಪನಪತ್ರ ಸಂಖ್ಯೆ : ಆಡಳಿತ.398/93-94/ಪಿಎಸ್‌ಸಿ, ದಿನಾಂಕ 
14-07-1993ರಲ್ಲಿನಂತೆ ಪ್ರದತ್ತವಾದ ಅಧಿಕಾರದ ಮೇರೆಗೆ ಅಭ್ಯರ್ಥಿಗಳಾದ ಶ್ರೀ ರಾಯಪ್ಪ (ನೋಂ. ಸಂ. 205597) ಮತ್ತು ಶ್ರೀ ಬಸವರಾಜ ಅಲ್ಲನಿ 
(ನೋಂ. ಸಂ. 205586) ಇವರುಗಳ ಪ್ರಸಕ್ತ 2015ನೇ ಸಾಲಿನ ಪ್ರಥಮ ಅಧಿವೇಶನದ ಅಭ್ಯರ್ಥಿತ್ವವನ್ನು ಹಾಗೂ ಮುಂದಿನ ಅಧಿವೇಶನದ ಅಭ್ಯರ್ಥಿತ್ವವನ್ನು 
ರದ್ದುಪಡಿಸುವ ದಂಡನೆ ವಿಧಿಸವುದು ಸೂಕ್ತವೆಂದು ಉಲ್ಲೇಖ (4)ರಲ್ಲಿನ ದಿನಾಂಕ : 22-06-2015ರ ಆಯೋಗದ ಸಭಾ ನಡವಳಿಗಳಲ್ಲಿ ನಿರ್ಣಯಿಸಿರುವ 


ಹಿನ್ನೆಲೆಯಲ್ಲಿ ಈ ಮುಂದಿನ ಆದೇಶ. 
ಆದೇಶ ಸಂಖ್ಯೆ : ಇಪ(3) 147-148/2015-16/ಪಿಎಸ್‌ಸಿ, ಬೆಂಗಳೂರು, ದಿನಾಂಕ : 30-06-2015. 


ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆಗಳ ನಿರ್ವಹಣೆ) 1965ರ ನಿಯಮ 14ರ ಹಾಗೂ ತತ್ನಂಬಂಧದಲ್ಲಿ ಹೊರಡಿಸಲಾಗಿರುವ 
ಆಯೋಗದ ಅಧಿಕೃತ ಜ್ಞಾಪನಪತ್ರ ಸಂಖ್ಯೆ : ಆಡಳಿತ. 398/93-94/ಪಿಎಸ್‌ಸಿ, ದಿನಾಂಕ : 14-07-1993ರಲ್ಲಿನಂತೆ ಪ್ರದತ್ತವಾದ ಅಧಿಕಾರದ ಮೇರೆಗೆ 
ಶ್ರೀ ರಾಯಪ್ಪ (ನೋಂ. ಸಂ. 205597), ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಎಮ್‌. ಸುಗೂರುಹಳ್ಳಿ, ತಾಲ್ಲೂಕು ಸಿರಗುಪ್ಪ, ಬಳ್ಳಾರಿ ಜಿಲ್ಲೆ-583120 ಮತ್ತು 
ಶ್ರೀ ಬಸವರಾಜ ಅಲ್ಲನಿ (ನೋಂ. ಸಂ. 205586) ಪೊಲೀಸ್‌ ಪೇದೆ, ಹೊಸಪೇಟೆ ಗ್ರಾಮಾಂತರ ಪೊಲೀಸ್‌ ಠಾಣೆ, ಬಸ್‌ ನಿಲ್ದಾಣದ ಮುಂಭಾಗ, 
ಹೊಸಪೇಟೆ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ-583201, ಇವರುಗಳ ಪ್ರಸಕ್ತ 2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು 
ರದ್ದುಪಡಿಸುವ ಜೊತೆಗೆ ಆಯೋಗವು ನಡೆಸುವ 2015ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳಿಗೆ ಹಾಜರಾಗದಂತೆ ಡಿಬಾರ್‌ ಮಾಡುವ 
ದಂಡನೆಯನ್ನು ವಿಧಿಸಿದೆ. 


೧.೧. 701 ಮನೋಜ್‌ ಕುಮಾರ್‌ ಮೀನಾ, ಭಾ.ಆ.ಸೇ. 
50-25 ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ, ಬೆ೦ಗಳೂರು. 


೩೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ ನ್ಯಾಯಾಲಯ, ವಿಭಾಗ-2, 





ಬೆಂಗಳೂರು 
ಪ್ರಕಟಣೆ 
ಸಂಖ್ಯೆ : ಸಕಾಆಬೆಂ-2/ಪಿಜಿಎ/ಸಿಆರ್‌-77/2015. 
ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀ ಶಂಕರ್‌ರಾವ್‌ ಮಾನೆ ಬಿನ್‌ ಲೇಟ್‌ ಸಿದ್ದೋಜಿರಾವ್‌ ಮಾನೆ, ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು 
ಆದರ್ಶನಗರ, ಅರಿಶಿನಕುಂಟೆ, ಕಸಬಾ ಹೋಬಳಿ, ನೆಲಮಂಗಲ ನಿಗಮ ನಿಯಮಿತ, ನಂ. 16/, 


ತಾಲ್ಲೂಕು-562123 


ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಪ್ರಕರಣದಲ್ಲಿ ಪ್ರತಿವಾದಿಗಳು ದಿವಂಗತ ದಿನೇಶ್‌ 
ಕುಮಾರ್‌ ಇವರ ಮರಣದ ಬಾಬ್ತು ರೂ. 3,60,386/-ಗಳ ಗ್ರಾಚ್ಯುಟಿ ಮೊತ್ತವನ್ನು ಈ ನ್ಯಾಯಾಲಯದಲ್ಲಿ ಠೇವಣಿಗೊಳಿಸಿದ್ದು, ದಿವಂಗತರ ಪತ್ನಿಯವರಾದ 
ಶ್ರೀಮತಿ ವಿ. ಸುಮಿತ್ರಬಾಯಿ ಇವರ ಮರಣ ಹೊಂದಿರುತ್ತಾರೆಂದು ದಿವಂಗತರ ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ದು, ಗ್ರಾಚ್ಯುಟಿ ಇತ್ಯರ್ಥಪಡಿಸಿ 
ಉಪಧನವನ್ನು ಬಿಡುಗಡೆಗೊಳಿಸಲು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ ಮೇಲೆ ಸೂಚಿಸಿರುವ ಅರ್ಜಿಯನ್ನು 
ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ದಿವಂಗತ ದಿನೇಶ್‌ ಕುಮಾರ್‌ ಇವರಿಗೆ ಸಂಬಂಧಿಸಿದ ಶಾಸನಬದ್ಧವಾರಸುದಾರರು 
ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


೧.೧. 702 ಕೆ.ಬಿ. ನಾಗರಾಜ್‌ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಉಪಧನ ನಿಯಂತ್ರಣಾಧಿಕಾರಿ ಬೆ೦ಗಳೂರು ವಿಭಾಗ-2, 
ಬೆಂಗಳೂರು 
Commercial Taxes Department 
PROCEEDINGS OF THE COMMISSIONER OF COMMERCIAL TAXES, (KARNATAKA), BENGALURU- 


CLARIFICATION UNDER SECTION 59(4) OF THE KARNATAKA VALUE ADDED TAX ACT, 2003. 


Sub:- KVAT Act, 2003 - Clarification on the rate of tax on Certain goods - reg.- 
Ref: - Application dated: 16-12-2014 of M/s. beyerdynamic India Pvt. Ltd., Bengaluru (TIN. 
2986112132) 


In the application cited above of M/s. beyerdynamic India Pvt. Lid., No.1, 10th Main, 14th Cross, Malleswaram, Bengaluru - 
560003 has sought clarification regarding the rate of tax applicable on ‘Microphones, Multimedia Speakers, Headphones, Earphones 
and combined Microphone Speaker sets and their parts’. 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do, for the purpose of maintaining uniformity in the work 
of assessments and collection of revenue. It is examined and found that the clarification requested by the petitioner is within the scope 
of the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 
3. Hence, the following clarification is issued. 

CLARIFICATION NO. CLR.CR.130/2014-15, DATED: 29-06-2015 


It is clarified that: 


(a) As per Notification No. FD 116 CSL 2006 (16) dated 06-04-2006, Micro Phones, Head Phones, Ear Phones, "Head 
Phones & Ear Phones combined with Microphone Speakers” are liable to tax at 5.5% as notified IT products vide Sl. No. 4 of the said 
Notification during the period 01-08-2012 to 30-09-2014 and these goods continued to attract tax at the same rate vide Notification No. 
FD 229 CSL 2013 dated 04-09-2014. However, Parts of Micro Phone, part of Head Phones, parts of Ear Phones which are not covered 
in those notifications are liable to tax at the rate of 14.5% under section 4(1)(b)(iii) of KVAT Act, 2003 as unscheduled goods. 


(b) Multi Media Speakers are liable to tax at the following rates during different periods. 


i Multi Media Speakers irrespective of sale price (i.e. without price qualification) are liable to tax at 14.5% from 
01-08-2012 to 03-09-2014 under Section 4(1)(b)(iii) of the KVAT Act, 2003 as unscheduled goods. 


ii) Multi Media Speakers with a price not exceeding Rs.1000/- per set are liable to tax @ 5.5% as notified IT products in 
terms of Notification No. FD 229 CSL 2013 dated 04-09-2014 with effect from 04-09-2014. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೨೫ 





iii) Multi Media Speakers with price exceeding Rs.1000/- per set are liable to tax @ 14.5% with effect from 04-09-2014 
under Section 4(1)(b)(iii) of KVAT Act, 2003 as unscheduled goods. 


P.R. 705 Ritvik Pandey 
5೦-25 Commissioner of Commercial Taxes, 
(Karnataka), Bengaluru. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಶಿವಮೊಗ್ಗ ಜಿಲ್ಲೆ ಸಹಕಾರ ಭವನ ಶಿವಮೊಗ್ಗ 


ವಿಷಯ : ಸಮಾಪನೆಯಲ್ಲಿರುವ ಶ್ರೀ ಗಜಾನನ ಟ್ರಾನ್ಸ್‌ಪೋರ್ಟ್‌ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ, ಸಾಗರ ಇದರ ನೋಂದಣಿ 
ಕ್ರಮಾಂಕ ರದ್ದುಪಡಿಸುವ ಬಗ್ಗೆ. 


ಉಲ್ಲೇಖ : 1. ಈ ಕಛೇರಿಯ ಆದೇಶ ಸಂ. ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌/2014-15, ದಿನಾಂಕ : 21-06-2014. 
2. ಈ ಕಛೇರಿ ಆದೇಶ ಸಂ. ಡಿಆರ್‌ ಎಸ್‌ /ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌/2013-14, ದಿನಾಂಕ : 17-11-2014. 


3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಇವರ ಪತ್ರ ಸಂ. ಎಆರ್‌ 25/ಎಲ್‌ಕ್ಯೂಟ/ಸಿಆರ್‌- /2014-15, 
ದಿನಾಂಕ : 26-3-2015. 

ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ಶ್ರೀ ಗಜಾನನ ಟ್ರಾನ್ಸ್‌ಪೋರ್ಟ್‌ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ, ಸಾಗರ ಈ ಸಹಕಾರ ಸಂಘವು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ರವರ ಆದೇಶ ಸಂ. ಸಸಂಸನಿ25/ನೋಂದಣಿ/ಎಆರ್‌ ಎಸ್‌/1420/1996-97, ದಿನಾಂಕ : 31-10-1966 
ರಂದು ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು 
ನೋಂದಣಿಯಾದ ನಂತರ ಸಂಘದ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಸಾಗರ ರವರ ಶಿಫಾರಸ್ಸಿನ ಮೇರೆಗೆ ಉಲ್ಲೇಖ (0ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ, 
ಸಮಾಪನಾಧಿಕಾರಿಯಾಗಿ ಶ್ರೀ ಈಶ್ವರ್‌ ಹೆಚ್‌.ಕೆ. ಮಾರಾಟಾಧಿಕಾರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಸಾಗರ ಇವರನ್ನು 
ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು ಪಡೆದು, ಆಸ್ತಿ-ಜವಾಬ್ದಾರಿಗಳನ್ನು ವಿಲೇವಾರಿಗಾಗಿ ಈ ಕಛೇರಿಯಿಂದ ಆಧ್ಯತಾ ಪಟ್ಟಿ 
ಅನುಮೋದನೆ ಪಡೆದಿರುತ್ತಾರೆ. ಅನುಮೋದಿತ ಆಧ್ಯತಾ ಪಟ್ಟಿಗೆ ಅನುಸಾರವಾಗಿ ದಿನಾಂಕ : 20-3-2015 ರಂದು ನಡೆದ ಸಮಾಪನಾಧಿಕಾರಿಯ ಸಭೆಯಲ್ಲಿ 
ಸಂಘದ 2013-14ನೇ ಸಾಲಿನ ಆಡಿಟ್‌ ಆದ ಆಸ್ತಿ-ಜವಾಬ್ದಾರಿ ತಃಖ್ತೆಯ ಅನುಸಾರ ಇರುವ ಆಸ್ತಿ-ಜವಾಬ್ದಾರಿಗಳ ವಿಲೇವಾರಿ ಮಾಡಿರುತ್ತಾರೆ. ಮತ್ತು 
ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ 
ಇವರಿಗೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಇವರು ನೋಂದಣಿ ರದ್ದುಪಡಿಸಲು ಉಲ್ಲೇಖ (3)ರಂತೆ ಪ್ರಸ್ತಾವನೆಯನ್ನು 
ಶಿಫಾರಸ್ಸು ಮಾಡಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರ ಇವರ ಶಿಫಾರಸ್ಸು ಪತ್ರ ಹಾಗೂ ದಿನಾಂಕ : 20-03-2015 
ರಂದು ನಡೆಸಿದ ಸಮಾಪನಾಧಿಕಾರಿಗಳ ಸಭೆ ನಡವಳಿ ಮತ್ತು ದಿನಾಂಕ : 20-3-2015ರ ಅಂತ್ಯಕ್ಕೆ ಇದ್ದಂತೆ ಸಲ್ಲಿಸಿರುವ ದೃಢೀಕೃತ ಆರ್ಥಿಕ ತಃಖ್ತೆಗಳನ್ನು 
ಆಧರಿಸಿ, ಸದರಿ ಸಂಘದ ಆಸ್ಮಿ-ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ವಿಲೇವಾರಿ ಮಾಡಿ ಶೂನ್ಯಗೊಳಿಸಿದ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಸಲ್ಲಿಸಿರುವ 
ಕಾರಣ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು 
ಈ ಸಹಕಾರ ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ ಕ ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-02/2014-15, ದಿನಾಂಕ : 31-03-2015. 


ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಸಿಒ/139/ಸಿಎಲ್‌ಎಂ/2010, ಬೆಂಗಳೂರು, ದಿನಾಂಕ : 17-02-2011ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎ.ಎಸ್‌. ಜಯಪ್ಪ, ಸಹಕಾರ 
ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಸಮಾಪನೆಗೊಂಡಿದ್ದ ಶ್ರೀ ಗಜಾನನ ಟ್ರಾನ್ಸ್‌ಪೋರ್ಟ್‌ ನೌಕರರ ಬಳಕೆದಾರರ 
ಸಹಕಾರ ಸಂಘ ನಿ, ಸಾಗರ ಈ ಸಹಕಾರ ಸಂಘದ ನೋಂದಣಿ ಸಂ. ಸಸ೦ಂಸನಿ25/ನೋ೦ದಣಿ/ಎಆರ್‌ಎಸ್‌/1420/1996-97, ದಿನಾಂಕ : 31-10-1966ನ್ನು 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 31-3-2015 ರಂದು ನೀಡಲಾಗಿದೆ. 


೧.೧. 706 ಎ.ಎಸ್‌. ಜಯಪ್ಪ 
ಸಹಕಾರ ಸಂಘಗಳ ಉಪನಿಂಬಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


೩೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ಬಿ.ಎಲ್‌.ಗೌಡ ಲೇಔಟ್‌, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ವಿಷಯ : ಹಿರಿಯೂರು ಟೌನ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಹಿರಿಯೂರು ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 





ಉಲ್ಲೇಖ: 1. ಈ ಕಛೇರಿಯ ಸಮಾಪನಾ ಆದೇಶ ಸಂ. ಡಿಆರ್‌ಡಿ/ಆಮಂರ/ಸಿಆರ್‌-1//2014-15, ದಿನಾ೦ಕ : 30-11-2010. 
2. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ವಸತಿ ಮಹಾ ಮಂಡಳ ನಿ. ಬೆಂಗಳೂರು ಇವರ ಪತ್ರ ಸಂಖ್ಯೆ : 
ಕವಮ/ಸಾವ/439/2015-16, ದಿನಾಂಕ : 30-4-2015. 
ಪ್ರಸ್ತಾವನೆ : 
ಹಿರಿಯೂರು ಟೌನ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಹಿರಿಯೂರು ಈ ಸಹಕಾರ ಸಂಘವನ್ನು ಉಲ್ಲೇಖ (1 ರ ಆದೇಶದನ್ವಯ 


ಸಮಾಪನೆಗೊಳಿಸಿ ಶ್ರೀ ಡಿ. ಗೋಪಾಲಕೃಷ್ಣ, ಸಹಾಯಕ ವ್ಯವಸ್ಥಾಪಕರು (ವಸೂಲಾತಿ), ಕರ್ನಾಟಕ ರಾಜ್ಯ ಸಹಕಾರ ವಸತಿ ಮಹಾ ಮಂಡಳ ನಿ, 
ಬೆಂಗಳೂರು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು. 


ಸಮಾಪನಾಧಿಕಾರಿಯಾದ ಶ್ರೀ ಡಿ. ಗೋಪಾಲಕೃಷ್ಣ, ಇವರು ಸಂಘದ ಸಮಾಪನಾಧಿಕಾರಿಯಾಗಿ ಸಂಘದ ವಸೂಲಾತಿಯಲ್ಲಿ, 
ಹಣದುರುಪಯೋಗ ಮತ್ತು ಅವ್ಯವಹಾರ ಪ್ರಕರಣಗಳಲ್ಲಿ ಹಾಗೂ ಸಂಘಕ್ಕೆ ಸದಸ್ಯರಿಂದ ಬಂದಿರುವ ದೂರುಗಳ ಬಗ್ಗೆ ಸರಿಯಾಗಿ ಪರಿಶೀಲಿಸದೇ, ಸಂಘದ 
ಸಮಾಪನಾಧಿಕಾರಿಯ ಕೆಲಸ ಸರಿಯಾಗಿ ನಿರ್ವಹಿಸದೇ ಇರುವುದರಿಂದ ಉಲ್ಲೇಖ (2)ರಲ್ಲಿ ಸದರಿಯವರ ಬದಲಾಗಿ ಶ್ರೀ ಎಸ್‌.ಡಿ. ಶಶಿಕುಮಾರ್‌, ಪ್ರ.ದ.ಸ. 
ಕರ್ನಾಟಕ ರಾಜ್ಯ ಸಹಕಾರ ವಸತಿ ಮಹಾ ಮಂಡಳ ನಿ, ಬೆಂಗಳೂರು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲು ಕೋರಿರುತ್ತಾರೆ. 
ಸದರಿಯವರ ಕೋರಿಕೆಯನ್ನು ಪರಿಗಣಿಸಿ ಸಮಾಪನಾಧಿಕಾರಿಯ ಆದೇಶವನ್ನು ಮಾರ್ಪಡಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು, ಈ ಕೆಳಕಂಡ 
ಆದೇಶವನ್ನು ಹೊರಡಿಸಿದೆ. 


ಆದೇಶ ಸಂಖ್ಯೆ : ಡಿಆರ್‌ಡಿ/ಸಮಾಪನೆ/ಸಿಆರ್‌-05/2010-11, ದಿನಾಂಕ : 29-06-2015. 


ಉಲ್ಲೇಖ (1ರ ಆದೇಶವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. ಮುಂದುವರಿದು, ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ 
ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2)(ಸಿ) ರಡಿಯಲ್ಲಿ ಸರ್ಕಾರದ ಅಧಿಸೂಚನೆ ನಂ. ಸಿಓ/139/ಸಿಎಲ್‌ಎಂ/2010, 
ಬೆಂಗಳೂರು ದಿನಾಂಕ : 17-02-2011 ರ ಪ್ರಕಾರ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ನನಗೆ ದತ್ತವಾದ 
ಅಧಿಕಾರವನ್ನು ಚಲಾಯಿಸುತ್ತಾ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಶ್ರೀ ಎಸ್‌.ಡಿ. ಶಶಿಕುಮಾರ್‌, ಪ್ರ.ದ.ಸ. ಕರ್ನಾಟಕ 
ಸಹಕಾರ ವಸತಿ ಮಹಾ ಮಂಡಳ ನಿ, ಬೆಂಗಳೂರು ಇವರನ್ನು ಸಮಾಪನೆಯಲ್ಲಿರುವ ಹಿರಿಯೂರು ಟೌನ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, 
ಹಿರಿಯೂರು ಈ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಹಿಂದಿನ ಸಮಾಪನಾಧಿಕಾರಿಗಳಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) 
ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು ಹಾಗೂ ನಿಬಂಧಕರ ಸುತ್ತೋಲೆಗೆ ಅನುಗುಣವಾಗಿ ಸಂಘದ ಆಸ್ತಿ-ಜವಾಬ್ದಾರಿ ವಿಲೇವಾರಿ ಮಾಡಿ 60 
ದಿನಗಳೊಳಗಾಗಿ ನೋಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ : 29-05-2015 ರಂದು ಹೊರಡಿಸಿರುತ್ತೇನೆ. 
೧.೧. 709 ಸಹಕಾರ ಸಂಘಗಳ ಉಪನಿಂಬಧಕರು, 
5೦-10 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ದಾವಣಗೆರೆ ಇವರ ಕಛೇರಿ ನಡಾವಳಿ 
ಉಪಸ್ಥಿತರು : ಹೆಚ್‌.ಜಿ. ತೆಂಬದ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ 
ವಷಯ : ವಾಹನ ಸಂಖ್ಯೆ : Kಸಿ-15/1242 (518) ರ ನೋಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖ 1) ಮಾಲೀಕರ ಅರ್ಜಿ ದಿನಾಂಕ : 12-06-2015 


2) ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ : 17-06-2015. 


ವಾಹನ ಸಂಖ್ಯೆ : KA-15/1242 (EIB) ರ ಮಾಲೀಕರಾದ ದಿ ಪಿನ್ನಿಪಾಲ್‌, ರಾಘವೇಂದ್ರ ಕಾಲೇಜ್‌ ಆಫ್‌ ನರ್ಸಿಂಗ್‌, ಎಸ್‌.ಎಸ್‌. ಲೇಔಟ್‌, 
ದಾವಣಗೆರೆ, ಮೇಲ್ಕಂಡ ವಾಹನವು ದುಸ್ಥಿತಿಯಲ್ಲಿರುವುದಾಗಿ ತಿಳಿಸಿ ಸದರಿ ವಾಹನದ ನೋಂದಣಿ ರದ್ದತಿಗೆ ದಿನಾಂಕ : 12-06-2015ರಂದು ಮನವಿ 
ಮಾಡಿರುತ್ತಾರೆ. ವಾಹನವು 1995ರ ಮಾದರಿಯಾಗಿದ್ದು ರಸ್ಕೆಯಲ್ಲಿ ಓಡಿಸಲು ಯೋಗ್ಯವಾಗಿರುವುದಿಲ್ಲವೆಂದು ತಿಳಿಸಿರುವುದರ ಮೂಲಕ ಮೇಲ್ಕಂಡ ವಾಹನದ 
ನೋಂದಣಿಯನ್ನು ರದ್ದುಪಡಿಸಬಹುದಾಗಿ ಮೋಟಾರು ವಾಹನ ನಿರೀಕ್ಷಕರು ದಿನಾಂಕ : 17-06-2015ರ ಉಲ್ಲೇಖ (2)ರಲ್ಲಿ ವರದಿಯಲ್ಲಿ ಶಿಫಾರಸ್ಸು 
ಮಾಡಿರುತ್ತಾರೆ. ಆದ್ದುದರಿ೦ದ, ವಾಹನ ಸಂಖ್ಯೆ : KA-15/1242 (518) ರ ನೋಂದಣಿಯನ್ನು ರದ್ದು ಪಡಿಸಲು ಆದೇಶಿಸಿದೆ. 
ಆದೇಶ 


ಸಂ. ಪ್ರಾಸಾ.ಅ.ನೋ.ವಿ-01/2015-16, KA-15/1242 (HGV) ದಿನಾಂಕ : 17-06-2015. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೨೭ 





ಹೆಚ್‌.ಜಿ. ತೆ೦ಬದ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ, ಆದ ನಾನು ನನಗೆ 1988ರ ಕೇಂದ್ರ 
ಮೋಟಾರು ವಾಹನ ಕಾಯ್ದೆ 55(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರಯನ್ನು ಚಲಾಯಿಸಿ ಈ ಮೇಲ್ಕಂಡ ಕಾರಣಗಳಿಂದಾಗಿ ಮೋ/ವಾ/ಸ೦ : KA- 
15/1242 (E1B)ರ ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್‌ ಹಾಗೂ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ 
ಮಾಲಿಕರೇ ಕಟ್ಟಬೇಕೆಂಬ ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಪಡಿಸುತ್ತೇನೆ. 


ವಾಹನದ ವಿವರಗಳು 


























01 | ಮೋಟಾರು ವಾಹನ ಸಂಖ್ಯೆ KA-15/1242 (EIB) 
02 | ವಾಹನದ ನೋಂದಣಿ ದಿನಾಂಕ : | 02-03-1995 

03 | ವಾಹನದ ತಯಾರಕನ ಹೆಸರು Ashok Leyland 
04 | ವಾಹನದ ವರ್ಗ EIB 

05 | ವಾಹನ ತಯಾರಿಕೆ ವರ್ಷ 1995 

06 | ಚಾಸಿಸ್‌ ಸಂಖ್ಯೆ SVE334340 

07 | ಯಂತ್ರ ಸಂಖ್ಯೆ SVE217563 

08 | ತೆರಿಗೆ ಅವಧಿ 30-11-2015 





09 | ಮಾಲೀಕರ ಹೆಸರು ಮತ್ತು ವಿಳಾಸ | ದಿ ಪಿನ್ಸಿಪಾಲ್‌, ರಾಘವೇಂದ್ರ ಕಾಲೇಜ್‌ ಆಫ್‌ ನರ್ಸಿಂಗ್‌, ಎಸ್‌.ಎಸ್‌. 


ಲೇಔಟ್‌, ದಾವಣಗೆರೆ 

















೧.೧. 711 ಹೆಚ್‌.ಜಿ. ತೆಂಬದ್‌ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ 
ಪ್ರಾಧಿಕಾರ, ದಾವಣಗೆರೆ 
ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ದಾವಣಗೆರೆ ಇವರ ಕಛೇರಿ ನಡಾವಳಿ 
ಉಪಸ್ಥಿತರು : ಹೆಚ್‌.ಜಿ. ತೆಂಬದ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ 
ವಿಷಯ ವಾಹನ ಸಂಖ್ಯೆ : KAಿ-14/4706 (GV) ರ ನೋಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖ 1) ಮಾಲೀಕರ ಅರ್ಜಿ ದಿನಾಂಕ : 28-05-2015 
2) ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ : 04-06-2015. 
ಪ್ರಸ್ತಾವನೆ : 


ವಾಹನ ಸಂಖ್ಯೆ : KA-14/4706 (HGV)ರ ಮಾಲೀಕರಾದ ಶ್ರೀ ಶೇಖ್‌ ಜಬೀವುಲ್ಲಾ ಬಿನ್‌ ಅಬ್ದುಲ್‌ ಖಾದರ್‌ ಸಾಬ್‌, ೬ 499/, 1ನೇ ಕ್ರಾಸ್‌, 
ವೆಂಕಭೋವಿ ಕಾಲೋನಿ, ದಾವಣಗೆರೆ, ಮೇಲ್ಕಂಡ ವಾಹನವು ದುಸ್ಥಿತಿಯಲ್ಲಿರುವುದಾಗಿ ತಿಳಿಸಿ ಸದರಿ ವಾಹನದ ನೋಂದಣೀ ರದ್ದತಿಗೆ ದಿನಾಂಕ : 
28-05-2015ರಂದು ಮನವಿ ಮಾಡಿರುತ್ತಾರೆ. ವಾಹನವು 1994ರ ಮಾದರಿಯಾಗಿದ್ದು ರಸ್ತೆಯಲ್ಲಿ ಓಡಿಸಲು ಯೋಗ್ಯವಾಗಿರುವುದಿಲ್ಲವೆಂದು ತಿಳಿಸಿರುವುದರ 
ಮೂಲಕ ಮೇಲ್ಕಂಡ ವಾಹನದ ನೋಂದಣಿಯನ್ನು ರದ್ದುಪಡಿಸಬಹುದಾಗಿ ಮೋಟಾರು ವಾಹನ ನಿರೀಕ್ಷಕರು ದಿನಾಂಕ : 04-06-2015ರ ಉಲ್ಲೇಖ 
(2)ರಲ್ಲಿ ವರದಿಯಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. ಆದ್ದುದರಿಂದ, ವಾಹನ ಸಂಖ್ಯೆ : Kಸ-14/4706 (ಗGV)ರ ನೋಂದಣಿಯನ್ನು ರದ್ದು ಪಡಿಸಲು 
ಆದೇಶಿಸಿದೆ. 


ಆದೇಶ 
ಸಂ. ಪ್ರಾ.ಸಾ.ಅ.ನೋ.ವಿ-01/2015-16, KA-14/4706 (HGV) ದಿನಾಂಕ : 19-06-2015. 


ಹೆಚ್‌.ಜಿ. ತೆ೦ಬದ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ, ಆದ ನಾನು ನನಗೆ 1988ರ ಕೇಂದ್ರ 
ಮೋಟಾರು ವಾಹನ ಕಾಯ್ದೆ 55(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರಯನ್ನು ಚಲಾಯಿಸಿ ಈ ಮೇಲ್ಕಂಡ ಕಾರಣಗಳಿಂದಾಗಿ ಮೋ/ವಾ/ಸಂ 
KA-14/4706 (HGV)ರ ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್‌ ಹಾಗೂ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು 
ವಾಹನದ ಮಾಲಿಕರೇ ಕಟ್ಟಬೇಕೆಂಬ ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಪಡಿಸುತ್ತೇನೆ. 
ವಾಹನದ ವಿವರಗಳು 


01 | ಮೋಟಾರು ವಾಹನ ಸಂಖ್ಯೆ 





KA-14/4706 (HGV) 























02 | ವಾಹನದ ನೋಂದಣಿ ದಿನಾಂಕ : | 15-06-1994 
03 | ವಾಹನದ ತಯಾರಕನ ಹೆಸರು Ashok Leyland 
04 | ವಾಹನದ ವರ್ಗ HGV 

05 | ವಾಹನ ತಯಾರಿಕೆ ವರ್ಷ 1994 








೩೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 








06 | ಚಾಸಿಸ್‌ ಸಂಖ್ಯೆ KA141029WEF26/04/95 
07 | ಯಂತ್ರ ಸಂಖ್ಯೆ FVE203642 
08 | ತೆರಿಗೆ ಅವಧಿ 31-05-2015 





09 | ಮಾಲೀಕರ ಹೆಸರು ಮತ್ತು ವಿಳಾಸ | ಶ್ರೀ ಶೇಖ್‌ ಜಬೀವುಲ್ಲಾ ಬಿನ್‌ ಅಬ್ದುಲ್‌ ಖಾದರ್‌ ಸಾಬ್‌, # 499/, 
1ನೇ ಕ್ರಾಸ್‌, ವೆ೦ಕಭೋವಿ ಕಾಲೋನಿ, ದಾವಣಗೆರೆ 

















೧.೧. 712 ಹೆಚ್‌.ಜಿ. ತೆಂಬದ್‌ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ 
ಪ್ರಾಧಿಕಾರ, ದಾವಣಗೆರೆ 
ಗೃಹ ಆಯುಕ್ತರವರ ಕಛೇರಿ, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 


ಅಧಿಸೂಚನೆ 
ಕ್ರಮಾಂಕ : ಕ.ಗೃಮಂ./ಭೂಸ್ವಾವಿ (ಶಿ)ಶಿಕಾರಿಪುರ/02/2010-11, ದಿನಾಂಕ : 09-04-2015 


ಭೂಸ್ವಾಧೀನ ಅಧಿನಿಯಮ 1894 ಸೆಕ್ಟನ್‌ 16(2)ರನ್ವಯ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿನಿಯಮ 17/961ರಲ್ಲಿ ತಿದ್ದುಪಡಿಯಾದಂತೆ 
ಭೂಸ್ವಾಧೀನ ಅಧಿನಿಯಮ 1894ರನ್ವಯ ಕಲಂ 16ರ ಪ್ರಕರಣ (2) ಉಪಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ 
ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರುರವರ ವಸತಿ ಯೋಜನೆಯ ಸಲುವಾಗಿ ಅಧಿಕೃತವಾಗಿ 
ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1)ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 
























































ಅನುಸೂಚಿ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು : ಶಿಕಾರಿಪುರ ಹೋಬಳಿ : ಕಸಬಾ ಗ್ರಾಮ ಹಳಿಯೂರು 
ಕ್ರ. ವಿಸೀರ್ಣ 
16. ಸರ್ವೆ ನಂಬರ್‌ ತರಹೆ ವಜಾ ಜಮೀನು ವಶಪಡಿಸಿಕೊಂಡ ದಿನಾಂಕ 
1 180/1 ಖುಷ್ಕಿ 2-00 22-07-2013 
0-05(ಖ) 
2 180/2 ಖುಷ್ಕಿ 2-04 22-07-2013 
3 181 ಖುಷ್ಕಿ 3-04 01-10-2012 
0-23 20-05-2013 
4 182/1 ಖುಷ್ಕಿ 1-28 22-07-2013 
5 182/2 ಖುಷ್ಕಿ 1-14 01-10-2012 
0-17 20-05-2013 
6 183/1 ಖುಷ್ಕಿ 1-22 19-03-2014 
1 183/2 ಖುಷ್ಕಿ 1-24 21-04-2014 
$ 184 ಖುಷ್ಕಿ 3-00 11-02-2013 
0-21 20-05-2013 
9 185/ ಖುಷ್ಕಿ 1-24 11-02-2013 
0-10 20-05-2013 
10 185/2 ಖುಷ್ಕಿ 1-25 11-02-2013 
0-1] 20-05-2013 
11 189 ಖುಷ್ಕಿ 5-08 21-04-2014 
12 190/ ಖುಷ್ಕಿ 1-38 22-07-2013 
13 190/2 ಖುಷ್ಕಿ 2-34 1/2 22-07-2013 
14 190/3 ಖುಷ್ಕಿ 0-05 1/2 01-10-2012 
15 197/ ಖುಷ್ಕಿ 2-00 11-02-2013 
1-00 27-03-2015 
16 197/3 ಖುಷ್ಕಿ 2-00 22-12-2014 
0-05(ಖ) 
17 198 ತರಿ 2-07 22-12-2014 























ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ 


೩೪೨೯ 
















































































ಕ ವಿಸೀರ್ಣ 
ಸರ್ವೆ ನಂಬರ್‌ ತರಹೆ ಇ ಶಿಕ್ಷೆ ಜಮೀನು ವಶಪಡಿಸಿಕೊಂಡ ದಿನಾಂಕ 
18 199/1 ತರಿ 0-09 01-10-2012 
0-03 20-05-2013 
19 199/2 ತರಿ 2-12 22-07-2013 
ಮುಷ್ಠಿ 
20 200/1 ತರಿ (1-23 1/2) 22-07-2013 
1-23 1/2) 31-08-2013 
21 200/2 ತರಿ 1-37 22-07-2013 
22 201 ತರಿ 4-09 22-07-2013 
0-02(ಖ) 
23 202 ತರಿ 2-34 22-12-2014 
24 205 ತರಿ 2-00 21-05-2014 
0-01 (ಖ) 
25 206 ತರಿ 1-02 1/2 01-10-2012 
1-02 1/2 20-05-2013 
2-05 
0-01 (ಖ) 22-07-2013 
26 207 ತರಿ 3-01 22-07-2013 
27 208/1 ತರಿ 1-34 22-07-2013 
0-01 (ಖ) 
28 208/2 ತರಿ 1-32 22-12-2014 
29 246/ ತರಿ 1-15 22-07-2013 
246/2 1-15 
246/3 1-15 
0-01 (ಖ) 
30 247/ ತರಿ 0-27 22-07-2013 
31 247/2 ತರಿ 0-28 22-07-2013 
32 247/3 ತರಿ 0-28 22-07-2013 
33 247/4 ತರಿ 0-29 22-07-2013 
34 248 ತರಿ 1-19 1/2 30-08-2013 
0-01(ಖ) 
1-19 1/2 22-12-2014 
35 249/1 ತರಿ 1-00 1/4 22-07-2013 
0-01 (ಖ) 
36 249/2 ತರಿ 1-12 22-07-2013 
37 251 ತರಿ 3-24 22-07-2013 
0-01 (ಖ) 
38 252 ತರಿ 3-24 22-07-2013 
0-02 (ಖ) 
39 253 ತರಿ 3-21 22-12-2014 
0-01(ಖ) 
40 254 ತರಿ 1-37 22-07-2013 






























































೩೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 
ಕ ವಿಸೀರ್ಣ 
sa ಸರ್ವೆ ನಂಬರ್‌ ತರಹೆ ee ಜಮೀನು ವಶಪಡಿಸಿಕೊಂಡ ದಿನಾಂಕ 
41 |255 ತರಿ 2-07 22-07-2013 
42 |256/ ತರಿ 1-01 22-07-2013 
43 |256/2 ತರಿ 1-04 22-07-2013 
0-01 ಖ 
44 |256/3ಎ ತರಿ 0-14 22-07-2013 
45 | 256/ಬಿ ತರಿ 0-22 22-07-2013 
46 | 257/ಪ ತರಿ 1-17 22-12-2014 
ಒಟ್ಟು 98-07 1/4 
0-23 (ಖ) 
P.D.-40 ವಿಶೇಷ ಭೂಸ್ಥಾಧೀನಾಧಿಕಾರಿಗಳು 
Re ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. 


ASSISTANT REGISTRAR OF CO-OP. SOCIETIES AND RECOVERY OFFICER (U/r 441) 
AMANATH CO-OP. BANK LTD., No. 43, Ill Floor, AMANATH HOUSE", HOSPITAL ROAD, SHIVAJI NAGAR, 
BENGALURU- 560001. 
FORM-11 
(AS PER RULE 38(7) OF KCS RULE 1960) 
Ref. No. AR/RO/EXN/15/2015-16 
NOTIFICATION OF SALE OF IMMOVABLE PROPERTIES BY WAY OF AUCTION SALE :- 


The property shown herein below is sold by way of public auction held on 06.05.2015 in the premises of Amanath Co-op. 
Bank ltd., No. 43, Amanath House”, Hospital Road, Shivaji nagar Bengaluru, in the said auction Mr. Mohamed Zafrulla Khan 5/0 Late 
R.K. Rahmathulla Khan, R/a No. 2A, Pummy Palace, | Cross, V Block, Koramangala, Bengaluru was the highest bidder for a sum of 
Rs. 8,43,00,000/- (Rupees eight crores forty three lakhs only).He has deposited the entire bid amount, out of which Rs. 2,58,45,469-80 
(Rupees two crore fifty eight lakhs forty five thousand four hundred sixty nine and paise eighty only) has been credited to the Loan 
Account No. SN/RE-404 of the borrower and the remaining amount is to be remitted to the unsatisfied other awards of the borrower. 
The sale certificate in form-10 in the name of aforesaid bidder and also his nominee by name Mr. Yousuff Sharief (ಅ D.Babu is issued. 


SCHEDULE OF THE IMMOVABLE PROPERTIES 


1. All that piece and parcel of the land in Sy. No.36 measuring to an extent of 35 guntas situated at Kalkere Village, Jigni 
Hobli, Anekal Taluk, Bengaluru Urban Dist. Bounded on: 


North by: Sakalawara Road, 

South by: Part of Sy. No. 36 

East by :Sy. No. 37 owned by Mr. Mohamed Yousuff 
West by : Bannerghatta Main Road 


2. Allthat piece and parcel of the land in Sy. No. 37 measuring an extent of 1 acre 15 guntas situated at Kalkere Village, 
Jigni Hobli, Anekal Taluk, Bengaluru Urban Dist. Bounded on: 


North by: Sakalawara Road 

South by : Pillaiah's Property 

East by :Sy. No. 38 & 39 owned by Narasamma Lakshmiah Loodi Ramaiah's Property 
West by: Land in Sy. No. 36 


3. Allthat piece and parcel of the land in Sy. No. 39/01 measuring an extent of 10 guntas situated at Kalkere Village, Jigni 
Hobli, Anekal Taluk, Bengaluru Urban Dist. Bounded on: 


North by: Kaveriappa's Lane 

South by: K.R. Krishnappa's Land 

East by : K.R. Krishnappa's Land 

West by: Land in Sy. No. 37 belongs to Mr. Mohamed Yousuff 


P.D.-41 Assistant Registrar of Co-Operatives 
5೦-೦5 & Recovery Officer (U/R.441) 
Amanath Co-Operative Bank Ltd. 
Bengaluru “1 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೩೧ 





KARNATAKA POWER TRANSMISSION CORPORATION LIMITED 
Executive Engineer Ele, Major Works Division, Old BM Road, KPTCL, Ramanagara - 562159 
PROJECT NOTIFICATION 
No. EEE/MWD(R)/ AEE-2/ 15-16/394, Date: 2-7-2015 


Karnataka Power Transmission Corporation Limited has under taken the work of Establishing 2 x 8 MVA, 66/1110/ Substation 
at Chatra ( Rayasandra) in Kanakapura Taluk, Ramanagara District and Construction of 66kV SC line from existing 660/ SC 
Somanahalli - Kanakapura Line for a distance of 0.76 Kms to the proposed 66/ 11 kV S/s at Chatra ( Rayasandra) . Particulars of 
scheme are here under: 

1. Name of the work: Establishing 2 x 8 MVA, 66/ 11kV Substation at Chatra (Rayasandra) in Kanakapura 

Taluk, Ramanagara District and Construction of 66kV SC line from existing 660/ SC 
Somanahalli - Kanakapura Line for a distance of 0.76 Kms 10 the proposed 66/11 kV 
5/6 at Chatra (Rayasandra) . 


2. Salient Feature : To provide reliable power supply to Tugani & Rayasandra village and surrounding areas. 


3. Area Line Passing through : The proposed line passes through Kanakapura Taluk, Kasaba Hobali, Thungani village 
Survey No: 235, 242, 247 and Raysandra Village survey No: 151,67, 155,68. 


4. Approximate length line : 0.76 Kms 
5. Estimated cost : Rs. 576.50 Lakhs 


The KPTCL shall have and shall excise all powers which the telegraph authorities possess the Indian telegraph Act 1885 (13) 
and Indian Electricity Act 2003 of section 164 for carrying of the above said scheme. Objection to the scheme if any shall be sent to the 
office of the Executive Engineer Ele, Major Works Division, KPTCL, Old BM Road, Ramanagara -562159 within 30 days from the date 
of publication of this notification for consideration by the KPTCL. 


Executive Engineer Elecl, 
Major Works Division, KPTCL, 
Ramanagara-562159. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಹಳೇ ಬಿ.ಎಂ. ರಸ್ತೆ, ರಾಮನಗರಂ-562159 
ಯೋಜನಾ ಪ್ರಕಟಣೆ 
ಸಂಖ್ಯೆ : ಕಾಇಂ (ವಿ)/ಬೃಕಾರಾವಿ/ಸಕಾನಿಇಂ(2)/2015-16/394, ದಿನಾಂಕ : 2-7-2015 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಕನಕಪುರ ತಾಲ್ಲೂಕಿನ ಕಸಬಾ ಹೋಬಳಿಯ ಛತ್ರ (ರಾಯಸಂದ್ರ ಎಂಬ ಗ್ರಾಮದಲ್ಲಿ 
2X8 ಎಂ.ವಿ.ಎ. 66/1 ಕೆವಿ ವಿದ್ಯುತ್‌ ಉಪಕೇ೦ದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ವಿದ್ಯುತ್‌ ಉಪಕೇಂದಕ್ಕೆ ಹಾಲಿ ಇರುವ 66 ಕೆವಿ 


ಸೋಮನಹಳ್ಳಿ- ಕನಕಪುರ ಮಾರ್ಗದಿಂದ ಟ್ಯಾಪ್‌ ಮಾಡಿ ಹೊಸದಾಗಿ 50 ವಿದ್ಯುತ್‌ ಮಾರ್ಗವನ್ನು 70೮ ಗೋಪುರದ ಮೇಲೆ ಸುಮಾರು 0.76 ಕಿ.ಮೀ. 
ರವರೆಗೆ ವಿದ್ಯುತ್‌ ಮಾರ್ಗ ರಚಿಸಲಾಗುವುದು. 


1. ಯೋಜನೆಗಳ ವಿವರ : ಕನಕಪುರ ತಾಲ್ಲೂಕಿನ ಕಸಬಾ ಹೋಬಳಿಯ ಛತ್ರ (ರಾಯಸಂದ) ಎಂಬ ಗ್ರಾಮದಲ್ಲಿ 2X 8 
ಎ೦.ವಿ.ಎ, 66/1 ಕೆವಿ ವಿದ್ಯುತ್‌ ಉಪಕೇಂದವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ವಿದ್ಯುತ್‌ 
ಉಪಕೇಂದಕ್ಕೆ ಹಾಲಿ ಇರುವ 66 ಕೆವಿ ಸೋಮನಹಳ್ಳಿ-ಕನಕಪುರ ಮಾರ್ಗದಿಂದ ಟ್ಯಾಪ್‌ ಮಾಡಿ 
ಹೊಸದಾಗಿ 50 ವಿದ್ಯುತ್‌ ಮಾರ್ಗವನ್ನು 0೦ ಗೋಪುರದ ಮೇಲೆ ಸುಮಾರು 0.76 ಕಿ.ಮೀ. 
ರವರೆಗೆ ವಿದ್ಯುತ್‌ ಮಾರ್ಗ ರಚಿಸಲಾಗುವುದು. 


2. ಯೋಜನೆಯ ಪ್ರಯೋಜನಗಳು : ಕನಕಪುರ ತಾಲ್ಲೂಕಿನ ಕಸಬಾ ಹೋಬಳಿಯ ತುಂಗಣಿ, ರಾಯಸಂದ್ರ ಗ್ರಾಮಗಳಿಗೆ ಉತ್ತಮ 
ಗುಣಮಟ್ಟದ ವಿದ್ಯುತ್‌ ಒದಗಿಸುವುದು. 

3. ಮಾರ್ಗ ಹಾದು ಹೋಗುವ ಹಳ್ಳಿಗಳು : ಕನಕಪುರ ತಾಲ್ಲೂಕಿನ ಕಸಬಾ ಹೋಬಳಿಯ ತುಂಗಣಿ ಗ್ರಾಮದ ಸರ್ವೆ ನಂ. 235, 242, 247 
ಹಾಗೂ ರಾಯಸಂದ್ರ ಗ್ರಾಮದ ಸರ್ವೆ ನಂ. 151, 67, 155, 68ರ ಸರಹದ್ದಿನಲ್ಲಿ ಹಾದು 


ಹೋಗುವುದು. 
4. ಮಾರ್ಗದ ಉದ್ದ: 0.76 ಕಿ.ಮೀ. 
5. ಅಂದಾಜು ವೆಚ್ಚ: 576.50 ಲಕ್ಷ 


ಮೇಲ್ಕಂಡ ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಿಗಮವು ಭಾರತೀಯ ಟೆಲಿಗ್ರಾಫ್‌ ಕಾಯ್ದೆ 1885 (13) ಅನ್ನು ಅಳವಡಿಸಿಕೊಂಡಿರುವ 
ಭಾರತೀಯ ವಿದ್ಯುತ್‌ ಕಾಯ್ದೆ 2003 (164) ರ ಅನ್ವಯ ಟೆಲಿಗ್ರಾಫ್‌ ಅಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರವನ್ನು ಕ.ವಿ.ಪ್ರನಿ.ನಿ ಹೊಂದಿರುವುದು 
ಮತ್ತು ಅಧಿಕಾರವನ್ನು ಕವಿಪ್ರನಿನಿ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಅಧಿಸೂಚನೆ ಪ್ರಕಟಿಸಿದ 30 
ದಿನಗಳೊಳಗಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ರಾಮನಗರ-562159 ರವರ ಕಛೇರಿಗೆ 
ಕಳುಹಿಸತಕ್ಕದ್ದು. 
ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ) 
ಬೃಹತ್‌ ಕಾಮಗಾರಿ ವಿಭಾಗ, ಕವಿಪನಿನಿ, 
ರಾಮನಗರ-562159. 


೩೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 





KARNATAKA POWER TRANSMISSION CORPORATION LIMITED 
Executive Engineer Ele, Major Works Division, Old BM Road, KPTCL, Ramanagara - 562159 
PROJECT NOTIFICATION 
No. EEE/MWD(R)/AEE-2/15-16/395 Date : 2-7-2015 


Karnataka Power Transmission Corporation Limited has under taken the work of Establishing 1x12.5 MVA 66/ 11kV 
Substation at Allimaranahalli in Kanakapura Taluk, Ramanagara District and construction of 66kV SC line on DC tower tapping from 
existing 66kKV SC Kanakapura - Chikkenahalli Line for a distance of 0.833 Kms to the proposed 66/ 1110/ 5/6 at Allimaranahalli . 
Particulars of scheme are here under: 


1. Name of the work: Establishing 1x12.5 MVA, 66/ 11kV Substation at Allimaranahalli in Kanakapura Taluk, 
Ramanagara District and construction of 66kKV SC line on DC tower tapping from existing 
66kV SC Kanakapura Chikkenahalli Line for a distance of 0.833 Kms to the proposed 
66/ 11kV 5/6 at Allimaranahalli. 


Salient Feature : To provide reliable power supply to Allimaranahalli and surrounding areas. 


Area Line Passing through : The proposed line is passing through the Kanakapura Taluk, Kasaba Hobali 
Allimaranahalli village Sy No: 40, 38, 37 ,32,154. 


3. Approximate length line : 0.833 Kms 
4. Estimated cost: Rs. 459.11 Lakhs 


The KPTCL shall have and shall excise all powers which the telegraph authorities possess the Indian telegraph Act 1885 (13) 
and Indian Electricity Act 2003 of section 164 for carrying of the above said scheme. Objection to the scheme if any shall be sent to the 
office of the Executive Engineer Ele, Major Works Division, KPTCL, Old BM Road, Ramanagara-562159 within 30 days from the date of 
publication of this notification for consideration by the KPTCL. 


Executive Engineer Elecl, 
Major Works Division, KPTCL, 
Ramanagara-562159. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಹಳೇ ಬಿ.ಎಂ. ರಸ್ತೆ, ರಾಮನಗರಂ-562159 
ಯೋಜನಾ ಪ್ರಕಟಣೆ 
ಸಂಖ್ಯೆ : ಕಾಅಂ (ವಿ)/ಬೃಕಾರಾವಿ/ಸಕಾನಿಇಂ(2)/2015-16/395, ದಿನಾಂಕ : 2-7-2015 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಕನಕಪುರ ತಾಲ್ಲೂಕಿನ ಕಸಬಾ ಹೋಬಳಿಯ ಅಳ್ಳಿಮಾರನಹಳ್ಳಿ ಎಂಬ ಗ್ರಾಮದಲ್ಲಿ 
1X 12.5 ಎಂ.ವಿ.ಎ. 66/1 ಕೆವಿ ವಿದ್ಯುತ್‌ ಉಪಕೇ೦ದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ವಿದ್ಯುತ್‌ ಉಪಕೇಂದಕ್ಕೆ ಹಾಲಿ ಇರುವ 66 ಕೆವಿ 


ಕನಕಪುರ-ಚಿಕ್ಕೇನಹಳ್ಳಿ ಮಾರ್ಗದಿಂದ ಟ್ಯಾಪ್‌ ಮಾಡಿ ಹೊಸದಾಗಿ SC ವಿದ್ಯುತ್‌ ಮಾರ್ಗವನ್ನು 0೮ ಗೋಪುರದ ಮೇಲೆ ಸುಮಾರು 0.833 ಕಿ.ಮೀ. 
ರವರೆಗೆ ವಿದ್ಯುತ್‌ ಮಾರ್ಗ ರಚಿಸಲಾಗುವುದು. 


1. ಯೋಜನೆಗಳ ವಿವರ : ಕನಕಪುರ ತಾಲ್ಲೂಕಿನ ಕಸಬಾ ಹೋಬಳಿಯ ಅಳ್ಳಿಮಾರನಹಳ್ಳಿ ಎಂಬ ಗ್ರಾಮದಲ್ಲಿ 1 X 12.5 
ಎ೦.ವಿ.ಎ. 66/1 ಕೆವಿ ವಿದ್ಯುತ್‌ ಉಪಕೇಂದವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ವಿದ್ಯುತ್‌ 
ಉಪಕೇಂದ್ರಕ್ಕೆ ಹಾಲಿ ಇರುವ 66 ಕೆವಿ ಕನಕಪುರ-ಚಿಕ್ಕೇನಹಳ್ಳಿ ಮಾರ್ಗದಿಂದ ಟ್ಯಾಪ್‌ ಮಾಡಿ 
ಹೊಸದಾಗಿ $0 ವಿದ್ಯುತ್‌ ಮಾರ್ಗವನ್ನು 0೦ ಗೋಪುರದ ಮೇಲೆ ಸುಮಾರು 0.833 ಕಿ.ಮೀ. 
ರವರೆಗೆ ವಿದ್ಯುತ್‌ ಮಾರ್ಗ ರಚಿಸಲಾಗುವುದು. 


2. ಯೋಜನೆಯ ಪ್ರಯೋಜನಗಳು : ಕನಕಪುರ ತಾಲ್ಲೂಕಿನ ಕಸಬಾ ಹೋಬಳಿಯ ಅಳ್ಳಿಮಾರನಹಳ್ಳಿ ಸುತ್ತಲ ಗ್ರಾಮಗಳಿಗೆ ಉತ್ತಮ 
ಗುಣಮಟ್ಟದ ವಿದ್ಯುತ್‌ ಒದಗಿಸುವುದು. 


3. ಮಾರ್ಗ ಹಾದು ಹೋಗುವ ಹಳ್ಳಿಗಳು : ಕನಕಪುರ ತಾಲ್ಲೂಕಿನ ಕಸಬಾ ಹೋಬಳಿಯ ಅಳ್ಳಿಮಾರನಹಳ್ಳಿ ಗ್ರಾಮದ ಸರ್ವೆ ನಂ. 40, 38, 
37, 32, 154ರ ಸರಹದ್ದಿನಲ್ಲಿ ಹಾದು ಹೋಗುವುದು. 


4. ಮಾರ್ಗದ ಉದ್ದ: 0.833 ಕಿ.ಮೀ. 
5, ಅಂದಾಜು ವೆಚಿ: 459.11 ಲಕ 
ಚ 0 


ಮೇಲ್ಕಂಡ ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಿಗಮವು ಭಾರತೀಯ ಟೆಲಿಗ್ರಾಫ್‌ ಕಾಯ್ದೆ 1885 (13) ಅನ್ನು ಅಳವಡಿಸಿಕೊಂಡಿರುವ 
ಭಾರತೀಯ ವಿದ್ಯುತ್‌ ಕಾಯ್ದೆ 2003 (164) ರ ಅನ್ವಯ ಟೆಲಿಗ್ರಾಫ್‌ ಅಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರವನ್ನು ಕ.ವಿ.ಪ್ರನಿ.ನಿ ಹೊಂದಿರುವುದು 
ಮತ್ತು ಅಧಿಕಾರವನ್ನು ಕವಿಪ್ರನಿನಿ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಅಧಿಸೂಚನೆ ಪ್ರಕಟಿಸಿದ 30 
ದಿನಗಳೊಳಗಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ರಾಮನಗರ-562159 ರವರ ಕಛೇರಿಗೆ 


ಕಳುಹಿಸತಕ್ಕದ್ದು. 
P.D.-42 ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ) 
5೦-೦5 ಬೃಹತ್‌ ಕಾಮಗಾರಿ ವಿಭಾಗ, ಕವಿಪನಿನಿ, 


ರಾಮನಗರ-562159. 






























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೩೩ 
5ನೇ ಎ.ಸಿ.ಎಂ.ಎಂ ನ್ಯಾಯಾಲಯದ ನ್ಯಾಯಧೀಶರವರ ಸನ್ನಿದಾನಕ್ಕೆ, ಬೆಂಗಳೂರು ನಗರ. 
ವಿಷಯ: ಬಸವೇಶ್ವರನಗರ ಪೊಲೀಸ್‌ ಠಾಣೆಯಲ್ಲಿ ವಶಪಡಿಸಿಕೊಂಡಿರುವ ವಾಹನಗಳ ಮಾಲೀಕರುಗಳ ಪತ್ತೆಗಾಗಿ. 
L 
ಬ VEHICLE TIPE VEHICAL NO CRIME. NUMBER PF .NO cc no/scno present case 
CR NO.554/13 U/S379 ದಿ:18-04-15ರಂದು 
1. | HONDA ACTIVA KA-01-U 9815 PF NO.22/14 | ccno.2342/14 
IPC ರಾಜಿಯಾಗಿರುತ್ತದೆ. 
CR NO.265/14 U/S379 PF NO 
2 | HONDADIO NO PLATE NO jc no.313/14 
IPC 128/14 
CR NO.219/02, SC NO 
3 | YAMAHA 750-3500 PRNO 361/04 | scno.1375/14 
1375/14 
CR NO.554/13 U/S379 
4 | PULSAR KA-30-L-3743 ee PF NO.22/14 | ccno.23442/14 
HERO CR NO.592/11 U/S 379 ಸಿಸಿ 
5 KA-06-Y-8705 PF NO.212/14 
HONDASPL IPC ಬರಬೇಕಾಗಿರುತ್ತದೆ 
HERO CR NO.491/11 U/S 379 ಸಿಸಿ 
6 KA-06-R-6519 PF NO.211/14 
HONDASPL IPC ಬರಬೇಕಾಗಿರುತ್ತದೆ 
CR NO.247/12 U/S 379 
7 | HONDA ACTIVA KA-05-EN-7703 A PF NO.99/14 | ccno.14703/14 
CR NO.323/14 U/S 379 
8 | HONDA ACTIVA KA-02-EH-7717 PF NO.152/14 | ccno.26438/14 
CR NO.201/11 U/S 379 
9 | BAJAJ DISCOVER | KA-02-HB-9607 ಟು PF NO.195/14 | ccno.2268/15 
HERO CR NO.587/11 U/S 379 ಸಿಸಿ 
10 KA-02-ET-6667 PF NO.12/14 
HONDASPL IPC ಬರಬೇಕಾಗಿರುತ್ತದೆ 
CR NO.265/14 U/S 379 
11 | DISCOVER KA-02-HR-6257 we PF NO.128/14 | |000.313/14 
HERO CR NO.407/09 U/S 379 ಸಿಸಿ 
12 KA-03-TD-09 PF NO.38/14 
HONDASPL IPC ಬರಬೇಕಾಗಿರುತ್ತದೆ 
HERO CR NO.313/12 U/S 379 ಸಿಸಿ 
13 KA-42-J-278 PF NO.213/14 
HONDASPL IPC ಬರಬೇಕಾಗಿರುತ್ತದೆ 
CR NO298/11 U/S 379 
14 | KINETIC HONDA KA-01-K-762 Me PF NO.112/12 | ccno.16255/12 
CR NO.339/11 U/S 379 
15 | HONDA ACTIVA KA-02-HM-1827 se PF NO.47/12 | ccno.15694/12 
CR NO.530/13 U/S 379 
16 | HONDA ACTIVA KA-02-HY-3018 Ee PF NO.210/13 | ccno.10049/14 
CR NO.258/08 U/S 
17 | APPACHE KA-02-HB-9634 PF NO.241/11 | ccno.15896/12 
379170 
CR NO.277/12 U/S 379 
18 | YAMAHA 13 NO PLATE NO PF NO.111/12 











IPC 

















ಸದರಿ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದಿಂದ “C’ Accepted Date on:—17-11-09 and Vaid FIR no.648309 ಬಂದಿದ್ದು. ನಂತರ ವಾಹನವನ್ನು 
ಸುಬ್ರಮಣ್ಯನಗರ ಪೊಲೀಸ್‌ ಠಾಣೆಯ ಸಿಮಿಸ್‌ ನಂ-144/2 ಪಿ.ಎಫ್‌ ನಂ-26/2 ರಲ್ಲಿ ಮಾಲನ್ನು ವರ್ಗಾವಣೆ ನೀಡಿದ ಮೇರೆಗೆ ಠಾಣೆಯಲ್ಲಿ 
ಅಮಾನತ್ತು ಪಡಿಸಿಕೊಂಡಿರುತ್ತೆ, ಸದರಿ ಪ್ರಕರಣದಲ್ಲಿ ಆರೋಪಿ ಪತ್ತೆಯಾಗಿರುವುದಿಲ್ಲ. ಇನ್ನೂರೆನ್ಸ್‌ ಕಂಪನಿಯವರು ಕೂಡ ಬಂದಿರುವುದಿಲ್ಲ. 

















೩೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 
SL 
NO VEHICLE TIPE VEHICAL NO CRIME. NUMBER PF .NO cc no/scno present case 
CR NO.248/12 U/S 379 
19 | TVS SCOOTY ES KA-02-EA-1203 PF NO.114/12 | ccno.16261/12 


IPC 





CR NO.282/12 U/S 











20 | TVSVICTORE KA-02-EQ-4554 PF NO.122/12 ccno.645/13 
399-402 IPC 
21 | HERO HONDA CD CR NO.339/11 U/S 379 ದಿ-27-03-13ಕೇಸು 
KA-02-EE-2440 ccno.15694/12 
100 IPC PF NO.42/12 ಖುಲಾಸೆಯಾಗಿರುತ್ತದೆ 
CR NO.339/11 U/S 379 

22 | YAMHA KA-02-E-2547 1 PF NO.47/12 | ccno.15694/12 
23 | HONDA ACTIVA KA-51-K-1964 CR NO.205/09 379 IPC | PFNO.27/12 























ಸದರಿ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದಿಂದ “C’ Accepted Date on:-17-11-09 and Vaid FIR no.4408/09 ಬಂದಿದ್ದು. ನಂತರ ವಾಹನವನ್ನು 
ರಾಜಗೋಪಾಲನಗರ ಪೊಲೀಸ್‌ಠಾಣೆಯ ಸಿಮಿಸ್‌ ನಂ-251/1 ಪಿ.ಎಫ್‌ ನಂ-205/1 ರಲ್ಲಿ ಮಾಲನ್ನು ವರ್ಗಾವಣೆ ನೀಡಿದ ಮೇರೆಗೆ ಠಾಣೆಯಲ್ಲಿ 
ಅಮಾನತ್ತು ಪಡಿಸಿಕೊಂಡಿರುತ್ತೆ ಸದರಿ ಪ್ರಕರಣದಲ್ಲಿ ಆರೋಪಿ ಪತ್ತೆಯಾಗಿರುವುದಿಲ್ಲ. ಇನ್ಷೂರೆನ್ಸ್‌ ಕಂಪನಿಯವರು ಕೂಡ ಬಂದಿರುವುದಿಲ್ಲ. 





CR NO.53/12 U/S 379 


ccno.16254/12 









































24 | HONDA ACTIVA KA-04-EU-1203 PF NO.91/12 
IPC scno.12/12 
ದಿ.28-06-14 
CR NO.530/13 U/S 379 
25 | ACCESS KA-01-EQ-4959 a PF NO.211/13 | ccno.10045/14 ರಂದು 
ರಾಜಿಯಾಗಿರುತ್ತದೆ. 
HERO HONDA CR NO.512/11, U/S 302 
26 KA-41-E-2034 PF NO.229/11 ccno.5368/12 
SPL IPC 
CR NO.71/07 U/S 379 
27 | HONDA DIO KA-05-HF-5639 iH PF NO.232/11 ccno.5368/12 
CR NO.512/11, U/S302 
28 | KINETIC HONDA KA-25-K-5377 PF NO.228/11 scno.12/12 
CR NO.339/11 U/S 379 ದಿ-27-03-13ಕೇಸು 
29 | PULSAR KA-02-HH-5056 PF NO.37/12 ccno.15694/12 
IPC ಖುಲಾಸೆಯಾಗಿರುತ್ತದೆ 
CR NO.609/13 U/S 379 
30 | YAMAHA CKS-4204 A PF NO.205/13 
IP 
HERO HONDA CR ೫೦.339/11 U/S 379 ದಿ-27-03-13ಕೇಸು 
31 KA-06-K-9261 PF NO.37/12 00೧0.15694/12 
SPL IPC ಖುಲಾಸೆಯಾಗಿರುತ್ತದೆ 
CR NO.468/11U/S41CL 
32 | DISCOVER KA-02-EY-436 PF NO.199/11 
(D) 102 CRPC , 379 IPC 
CR NO.609/13U/S41CL 
33 | PULSAR KA-41-H-1263 PF NO.205/13 
(D) 102 CRPC , 379 IPC 
CR NO.468/11U/S41CL 
34 | ACCESS KA-01-ES-5810 PF NO.192/11 
(D) 102 CRPC,379 IPC 
CRNO 468/11 U/S41CL 
35 | BAJAJ DISCOVER KA-40-J-9340 PF NO.194/11 
(D) 102 CRPC , 379 IPC 
CR NO.503/10, 41CL (D) 
36 | INDICA KA-04-B-5173 PF NO.123/10 











102 CRPC 420 IPC 







































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೩೫ 
SL 
NO VEHICLE TIPE VEHICAL NO CRIME. NUMBER PF .NO cc no/scno present case 
CR NO.286/10U/S41CL 
37 | HONDA PASSION KA-01-EJ-793 PF NO.61/10 
(೧) 102 CRPC , 379 IPC 
HERO HONDA CR NO.468/11U/S41CL 
38 KA-02-EN-5254 PF NO.193/11 
SPL (D) 102 CRPC , 379 IPC 
HERO HONDA CRNO.499/10,U/S41CL 
39 NO PLATE NO PF NO.121/10 
SPL (D) 102 CRPC , 379 IPC 
ದಿ-27-03-13 
CR ೫೦.339/11 U/S 379 
40 | YAMHA YBX KA-05-EB-7642 PF NO.47/12 ccno.15694/12 ಕೇಸು ಖುಲಾಸೆ 
IPC 
ಯಾಗಿರುತ್ತದೆ 
CR NO.409/12 U/S 379 ದಿ-19-04-14ರಂದು 
41 APPACHE RTR KA-02-EY-7772 PF NO.175/12 ccno.3429/13 
IPC ರಾಜಿಯಾಗಿರುತ್ತದೆ. 
CR ೫೦.512/11, U/S 302 ccno.5368/12 
42 | AUTO KA-05-D-5890 PF NO.230/11 
IPC scno.1213/12 
43 | INDICA KA-52-M-535 CMISS NO 286/10 PF NO.76/10 
CR NO.309/13 U/S 302 
44 INDICA KA-05-D-6843 PF NO.111/13 scno.1263/13 
IP 
ದಿ-12-06-12 
CR NO.267/09,U/S 379 
45 PULSAR KA-13-L-3412 PF NO.168/11 ccno.34203/11 ರಂದು ಮುಕಾಯ 
IPC § 
ವಾಗಿರುತ್ತದೆ 
ದಿ-16-08-12 
CR ೫೦.55/11 U/S 379 
46 | TVSXL KA-02-EC-9352 4 PF NO.32/11 ccno.14231/11 ರಂದು ಮುಕಾಯ 
IP ಜೆ 
ವಾಗಿರುತ್ತದೆ 
CR ೫೦.129/11 U/S 379 
47 PULSAR KA-01-U-3236 PF NO.80/11 ccno.20892/11 
IPC 
CR.NO.61/13 U/S 
CIELO CAR KA-06-M-1301 PF NO.29/13 cc no.6495/13 
399-402,IPC 
ದಿ-22-10-11 
CR NO.324/10 U/S 379 
49 PULSAR KA-02-HC2358 PF NO.56/10 cc no.5751/11 ರಂದು ಮುಕ್ತಾಯ 
IPC 
ವಾಗಿರುತ್ತದೆ 
ದಿ-16-08-12 
CR ೫೦.251/10 U/S 380 
50 | TVS HEAVY DUTY KA-02-1935 PF NO.47/10 ccno.38619/10 ರಂದು ಮುಕ್ತಾಯ 
IPC 
ವಾಗಿರುತ್ತದೆ 
B-21-10-1l1 
CR NO.85/11 U/S 379 
51 HONDA ACTIVA KA-02-EE-4753 PF NO.37/11 ccno.13602/11 ರಂದು ಮುಕ್ತಾಯ 











IPC 











ವಾಗಿರುತ್ತದೆ 












































೩೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 
SL 
NO VEHICLE TIPE VEHICAL NO CRIME. NUMBER PF .NO cc no/scno present case 
ದಿ-07-04-14 
CR NO.17/09 U/S 379 
52 | SCORPIO KA-03-ME-7116 PF NO.40/13 ccno.9011/13 ರಂದು 
IPC 
ರಾಜಿಯಾಗಿರುತ್ತದೆ 
HONDA MONO CR NO.558/09 U/S 98 
53 KA-02-EY-143 PF NO.149/09 ccno.169/10 
SHOTS kpact 
CR NO 448/13 U/S307 ccno.2917/14 
54 | DISCOVER KA-02-HQ-1115 PF NO.161/13 
IPC scno.477/14 
CR NO.586/13 U/S 392 
55 | PULSAR KA-03-EK-4797 PF NO.195/13 | ccno.1310/14 
IP 
CR NO.334/11,U/S 379 
56 | KARIZMA KA-02-E-4362 | PF NO.146/11 | ccno.34207/11 
IP 
CR NO.193/12, U/S, PF NO.88/12- | ccno.17372/12 
57 | YAMAHA KA-02-Y-6485 
399,402 IPC PR NO 17/14 scno.1240/12 
CR NO.193/12, U/S, PF NO.88/12- | ccno.17372/12 
58 | BAJAJ PULSOR KA-02-EM-8525 
399,402 IPC PR NO 17/14 scno.1240/12 
CR NO.339/11 U/S 379 ದಿ-27-03-13ಕೇಸು 
59 | ACCESS NO PLATE NO PF NO.47/12 | ccno.15694/12 
IPC ಖುಲಾಸೆಯಾಗಿರುತ್ತದೆ 
ದಿ-27-03-13ಕೇಸು 
CR NO.339/11 U/S 379 ಸ 
60 | TVS STAR CITY KA-04-EU-577 PF NO.43/12 | ccno.15694/12 ಖುಲಾಸೆ 
IPC 
ಯಾಗಿರುತ್ತದೆ 
CR NO.403/08 U/S 379 
61 | PULSAR NO PLATE NO a PF NO.28/12 
IP 























ಸದರಿ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದಿಂದ "C” Accepted Date on:-18-03-09 and Vaid FIR no.339/09 ಬಂದಿದ್ದು, ನಂತರ 
ವಾಹನವನ್ನು ರಾಜಗೋಪಾಲನಗರ ಪೊಲೀಸ್‌ ಠಾಣೆಯ ಸಿಮಿಸ್‌ ನಂ-308/1 ಪಿ.ಎಫ್‌ ನಂ-241/1 ರಲ್ಲಿ ಮಾಲನ್ನು ವರ್ಗಾವಣೆ ನೀಡಿದ ಮೇರೆಗೆ 
ಠಾಣೆಯಲ್ಲಿ ಅಮಾನತ್ತು ಪಡಿಸಿಕೊಂಡಿರುತ್ತೆ, ಸದರಿ ಪ್ರಕರಣದಲ್ಲಿ ಆರೋಪಿ ಪತ್ತೆಯಾಗಿರುವುದಿಲ್ಲ.ಇನ್ನೂರೆನ್ಸ್‌ ಕಂಪನಿಯವರು ಕೂಡ ಬಂದಿರುವುದಿಲ್ಲ. 








Vth Addl Chief Metropolitan Magister 


P.R.-730 Bengaluru 


ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ. 1; ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯ 
ದಾವಾ ಸಂಖ್ಯೆ: ಆರ್‌ಸಿಎಸ್‌/ಡಿ-4/ಡಿಐಎಸ್‌/ಸೌಹಾರ್ದ್‌/687/2014-15 
ಪ್ರತಿವಾದಿಗಳು 


ಶ್ರೀಮತಿ ಅನ್ನಪೂರ್ಣ, ಮನೆ ನಂ: 23, 4ನೇ ಎ ಕ್ರಾಸ್‌, ಹಂಪಿನಗರ ಆರ್‌ ಪಿಸಿ ಲೇ ಔಟ್‌, 
ಬೆ೦ಗಳೂರು. 


ವಾದಿ 
ಶ್ರೀಕಾಂತ್‌, ವಿಶೇಷಾಧಿಕಾರಿ 1. 


ಶ್ರೀ ಶಕ್ತಿ ಕ್ರೆಡಿಟ್‌ ಸೌಹಾರ್ದ ಸಹಕಾರಿ ನಿ. 
ಕಛೇರಿ: 20, 8ನೇ ಮುಖ್ಯ ರಸ್ತೆ 8ನೇ 2. 
ಕ್ರಾಸ್‌, ಮಲ್ಲೇಶ್ವರಂ, ಬೆ೦ಗಳೂರು-03 


ಶ್ರೀ ಶ್ರೀಧರ್‌. ವಿ. ಮನೆ ನಂ: 16, 1ನೇ ಮೈನ್‌, ವಿ. ಆರ್‌. ಗಾರ್ಡನ್‌, ಯಶವಂತಪುರ, 
ಬೆ೦ಗಳೂರು. 


ಕರ್ನಾಟಕ ಸೌಹಾರ್ದ 3. 
ಸಂಯುಕ್ತ ಸಹಕಾರಿ ನಿಯಮಿತ, ನಿರ್ಮಾಣ 
ಭವನ, ಡಾ: ರಾಜ್‌ಕುಮಾರ್‌ ರಸ್ತೆ 1ನೇ " 
ಬ್ಲಾಕ್‌, ರಾಜಾಜಿನಗರ ಬೆ೦ಗಳೂರು-10 


ವಿಳಾಸ: ರಾಜ್ಯ ಶ್ರೀಮತಿ ಜೆ. ಶಿವಗಾಮಿ, ನಂ. 4 ಡಿಸಿ-111, ಎನ್‌ ಜಿ ಇ ಎಫ್‌ ಲೇಔಟ್‌ ಈಸ್ಟ್‌, ಕಸ್ತೂರಿನಗರ, 


ಬೆನ್ನಿಗಾನಹಳ್ಳಿ, ಬೆ೦ಗಳೂರು. 
ಶ್ರೀ ಸುನಿಲ್‌ ಕುಮಾರ್‌ ಜೆ.ಕೆ. ನಂ. 171/, 6 ನೇ ಕ್ರಾಸ್‌, 8ನೇ ಮೈನ್‌, ಮಲ್ಲೇಶ್ವರಂ, 
ಬೆಂಗಳೂರು-03 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೩೭ 





ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಫ್ತಿ ಆದೇಶ 


ವಾದಿಯು ಈ ದಾವೆಯನ್ನು ಪ್ರತಿವಾದಿಗಳ ವಿರುದ್ಧ ದಾಖಲಿಸಿ ಪ್ರತಿವಾದಿ 1,2,3, ಮತ್ತು 4 ರವರು ವಾದಿ ಸಂಘದ ಆಡಳಿತ ಮಂಡಳಿಯ 
ನಿರ್ದೇಶಕರಾಗಿದ್ದು, ವಾದಿ ಸಂಘದಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು ದುರುಪಯೋಗಪಡಿಸಿಕೊಂಡಿರುವುದಾಗಿ, 
ಸಂಘದಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿ 12,3, ಮತ್ತು 4 ರವರ ಹೆಸರಿನಲ್ಲಿರುವ ಸ್ಥಿರಾಸ್ಥಿಗಳನ್ನು 
ಪರಭಾರೆ ಮಾಡದಂತೆ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪುಪೂರ್ವ ಜಫ್ತಿ ಆದೇಶವನ್ನು ವಾದಿ ಸಂಘದ ಹೆಸರಿನಲ್ಲಿ ಹೊರಡಿಸಲು ಕೋರಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಂಘದ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿದ್ದು, ಪ್ರತಿವಾದಿಗಳು ರದ್ದತಿಯಾದ 
ಆಡಳಿತ ಮಂಡಳಿಯ ಸದಸ್ಯರಾಗಿದ್ದು. ಪ್ರತಿವಾದಿಗಳು ಸಂಘದ ನಿಧಿಗಳಿಂದ ಷೆಡ್ಯೂಲ್‌ ಸ್ವತ್ತುಗಳನ್ನು ಖರೀದಿಸಿದ್ದಾರೆಂದು ವಾದಿಯು ದಾವಾ ಅರ್ಜಿಯಲ್ಲಿ 
ಹೇಳಿರುತ್ತಾರೆ. ಹೀಗೆ ಖರೀದಿಸಿದ ಸದರಿ ಸ್ವತ್ತುಗಳನ್ನು ಪ್ರತಿವಾದಿಗಳು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ವಿಶೇಷಾಧಿಕಾರಿಗಳು ಸಂಘದ 
ಸ್ವತ್ತುಗಳನ್ನು ಕಾಪಾಡಲು ಷೆಡ್ಯೂಲ್‌ ಸ್ವತ್ತುಗಳನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗಳಿಗೆ ನಿರ್ದೇಶನ ನೀಡಲು ಕೋರಿ ದಾವೆ 
ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯೂಲ್‌ ಸ್ವತ್ತುಗಳನ್ನು ಪ್ರತಿವಾದಿಗಳು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ 
ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕಲಂ 44ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 


ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ ದಿನಾಂಕ: 11/12/2014 ರಂದು ಪ್ರತಿವಾದಿಗಳಿಗೆ ಸೇರಿದ 
ಈ ಕೆಳಕಂಡ ಷೆಡ್ಯೂಲ್‌ ಸ್ವತ್ತನ್ನು ಪರಭಾರೆ ಮಾಡದಂತೆ ಸೌಹಾರ್ದ ಕಾಯ್ದೆ 1997ರ ಕಲಂ 44 (1)ರಂತೆ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಫ್ತಿ 
ಆದೇಶದ ನೋಟಿಸನ್ನು ನೀಡಿ ಆಕ್ಷೇಪಣೆ ಸಲ್ಲಿಸಲು 30 ದಿನಗಳ ಕಾಲವಕಾಶ ನೀಡಲಾಗಿತ್ತು. ಈ ನೋಟೀಸಿಗೆ ಪ್ರತಿವಾದಿ 3 ಮತ್ತು 4ರವರು ಕ್ರಮವಾಗಿ 
ದಿನಾಂಕ: 13/04/2015 ಮತ್ತು 06/02/2015 ರಂದು ಆಕ್ಷೇಪಣೆ ಸಲ್ಲಿಸಿರುತ್ತಾರೆ. ಸದರಿ ಆಕ್ಷೇಪಣೆಯು ಪರಿಗಣಿಸಲು ಸಮರ್ಪಕವಾಗಿಲ್ಲದ ಕಾರಣ ಹಾಗೂ 
ಸದರಿ ಪ್ರತಿವಾದಿಗಳು ಸಂಘದಲ್ಲಿ ನಡೆದ ಅವ್ಯವಹಾರದ ಅವಧಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಂಘದಲ್ಲಿ 
ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿ 3 ಮತ್ತು 4 ರವರಿಗೆ ಸೇರಿದ ಸ್ಥಿರಾಸ್ತಿಗಳನ್ನು ಕಲಂ 44ರ ರೀತ್ಯಾ 


ತೀರ್ಪು ಪೂರ್ವ ಜಫ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 


ದಿನಾಂಕ: 11/12/2014ರ ಈ ನ್ಯಾಯಾಲಯದ ಆದೇಶದ ನೋಟೀಸಿನಲ್ಲಿ ತಿಳಿಸಿರುವಂತೆ ಪ್ರತಿವಾದಿ 3 ಮತ್ತು 4 ರವರು ಆಕ್ಷೇಪಣೆ ಸಲ್ಲಿಸಿದ್ದು, 


ಲ 


ಸದರಿ ಆಕ್ಷೇಪಣೆಯು ಪರಿಗಣಿಸಲು ಸಮರ್ಪಕವಾಗಿಲ್ಲದ ಕಾರಣ ಹಾಗೂ ಸದರಿ ಪ್ರತಿವಾದಿಗಳು ಸಂಘದಲ್ಲಿ ನಡೆದ ಅವ್ಯವಹಾರದ ಅವಧಿಯಲ್ಲಿ ಆಡಳಿತ 


ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ, ಸಂಘದಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ 


ಪ್ರತಿವಾದಿ 3 ಮತ್ತು 4 ರವರಿಗೆ ಸೇರಿದ ದಿನಾಂಕ: 11/12/2014ರ ನೋಟೀಸಿನಲ್ಲಿ ಸೂಚಿಸಿರುವ ಈ ಕೆಳಕಂಡ ಷೆಡ್ಯೂಲ್‌ ಸ್ವತ್ತುಗಳನ್ನು ಸೌಹಾರ್ದ ಕಾಯ್ದೆ 


1997ರ ಕಲಂ 44ರ ರೀತ್ಯಾ ಪ್ರತಿವಾದಿ 3 ಮತ್ತು 4 ರವರು ಪರಭಾರೆ ಮಾಡಲು ಸಾಧ್ಯವಾಗದಂತೆ ತೀರ್ಪು ಪೂರ್ವ ಜಫ್ತಿ ಆದೇಶ ಹೊರಡಿಸಲಾಗಿದೆ. 


ತೀರ್ಪು ಪೂರ್ವ ಜಫ್ತಿ ಆದೇಶ ಮಾಡಿರುವ ಸ್ವತ್ತಿನ ವಿವರಗಳು 


ಇಪ 
9 
(2೨ 
[ಹಾಸ 


1. ಮೂರನೇ ಪ್ರತಿವಾದಿ ಶ್ರೀಮತಿ ಜೆ. ಶಿವಗಾಮಿ ಇವರ ಹೆಸರಿನಲ್ಲಿರುವ ಬೆಂಗಳೂರು ಮಹಾನಗರ ಪಾಲಿಕೆ ಖಾತೆ ಹೊಸ ನಂ. 4 ಡಿಸಿ-1 
ಆಸ್ತಿ ಗುರುತಿನ ಸಂಖ್ಯೆ: 84-138-4 ಡಿಸಿ 111, ಬೆನ್ನಿಗಾನಹಳ್ಳಿ ವಾರ್ಡ ನಂ. 84, ಎನ್‌ ಜಿ ಇ ಎಫ್‌ ಲೇಔಟ್‌ ಈಸ್ಟ್‌ ಕಸ್ತೂರಿನಗರ, ಬೆನ್ನಿಗಾನಹಳ್ಳಿ, 
ಬೆಂಗಳೂರು ರಲ್ಲಿನ ಒಟ್ಟು 750.46 ಚದರಡಿ ಅಳತೆಯ ನಿವೇಶನ. 


$೬ 


ರಾಸ್ತಿ 2: 
2. ನಾಲ್ಕನೇ ಪ್ರತಿವಾದಿ ಶ್ರೀ ಸುನಿಲ್‌ ಕುಮಾರ್‌ ಜೆ. ಕೆ. ಹೆಸರಿನಲ್ಲಿರುವ ಸರ್ವೆ ನಂ. 1/, ರಲ್ಲಿರುವ 108 ಚದರ ಮೀಟರ್‌ ಅಳತೆ ನಿವೇಶನ 

ಸಂಖ್ಯೆ-4 ಕುಪ್ಪಲೂರು ಗ್ರಾಮ, ಕಸಬಾ ಹೋಬಳಿ, ಮೈಸೂರು ತಾಲ್ಲೂಕು ಮತ್ತು ಜಿಲ್ಲೆ. 

ಈ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ಈ ದಿನ, ದಿನಾಂಕ: 01-06-2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಡರ್ನಿಶಿಯೊಂದಿಗೆ 


ನೀಡಲಾಗಿದೆ. 


ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ 
PR. 606 ಬೆಂಗಳೂರು. 


೩೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 





ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ. 1; ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯ 
ದಾವಾ ಸಂಖ್ಯೆ: ಆರ್‌ಸಿಎಸ್‌/ಡಿ-4/ಡಿಐಎಸ್‌/ಸೌಹಾರ್ದ್‌/687/2014-15 


ವಾದಿ ಪ್ರತಿವಾದಿಗಳು 
ಶ್ರೀಕಾಂತ್‌, ವಿಶೇಷಾಧಿಕಾರಿ 1. ಶ್ರೀಮತಿ ಅನ್ನಪೂರ್ಣ, ಮನೆ ನಂ: 23, 4ನೇ ಎ ಕ್ರಾಸ್‌, ಹಂಪಿನಗರ ಆರ್‌ ಪಿಸಿ ಲೇ 
ಶ್ರೀ ಶಕ್ತಿ ಕ್ರೆಡಿಟ್‌ ಸೌಹಾರ್ದ ಸಹಕಾರಿ ನಿ. ಔಟ್‌, ಬೆಂಗಳೂರು. 
ಕಛೇರಿ 20, 8ನೇ ಮುಖ್ಯ ರಸ್ತೆ 8ನೇ 2. ಶ್ರೀ ಶ್ರೀಧರ್‌. ವಿ. ಮನೆ ನಂ: 16, 1ನೇ ಮೈನ್‌, ವಿ. ಆರ್‌. ಗಾರ್ಡನ್‌, ಯಶವಂತಪುರ, 
ಕ್ರಾಸ್‌, ಮಲ್ಲೇಶ್ವರಂ, ಬೆ೦ಗಳೂರು-03 ಬೆಂಗಳೂರು. 
ವಿಳಾಸ: ಕರ್ನಾಟಕ ರಾಜ್ಯ ಸೌಹಾರ್ದ 3. ಶ್ರೀಮತಿ ಜೆ. ಶಿವಗಾಮಿ, ನಂ. 4 ಡಿಸಿ-111, ಎನ್‌ ಜಿ ಇ ಎಫ್‌ ಲೇಔಟ್‌ ಈಸ್ಟ್‌, 
ಸಂಯುಕ್ತ ಸಹಕಾರಿ ನಿಯಮಿತ, ಕಸ್ತೂರಿನಗರ, ಬೆನ್ನಿಗಾನಹಳ್ಳಿ, ಬೆ೦ಗಳೂರು. 
ನಿರ್ಮಾಣ ಭವನ, ಡಾ: ರಾಜ್‌ಕುಮಾರ್‌ 4. ಶ್ರೀ ಸುನಿಲ್‌ ಕುಮಾರ್‌ ಜೆ.ಕೆ. ನಂ. 171/, 6 ನೇ ಕ್ರಾಸ್‌, 8ನೇ ಮೈನ್‌, ಮಲ್ಲೇಶ್ವರಂ, 
ರಸ್ತೆ 1ನೇ ಬ್ಲಾಕ್‌, ರಾಜಾಜಿನಗರ ಬೆಂಗಳೂರು-03 


ಬೆಂಗಳೂರು-10 
ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಫ್ತಿ ಆದೇಶ 


ವಾದಿಯು ಈ ದಾವೆಯನ್ನು ಪ್ರತಿವಾದಿಗಳ ವಿರುದ್ಧ ದಾಖಲಿಸಿ ಪ್ರತಿವಾದಿ 1,2,3, ಮತ್ತು 4 ರವರು ವಾದಿ ಸಂಘದ ಆಡಳಿತ ಮಂಡಳಿಯ 
ನಿರ್ದೇಶಕರಾಗಿದ್ದು, ವಾದಿ ಸಂಘದಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು ದುರುಪಯೋಗಪಡಿಸಿಕೊಂಡಿರುವುದಾಗಿ, 
ಸಂಘದಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿ 1,2,3, ಮತ್ತು 4 ರವರ ಹೆಸರಿನಲ್ಲಿರುವ ಸ್ಥಿರಾಸ್ಥಿಗಳನ್ನು 
ಪರಭಾರೆ ಮಾಡದಂತೆ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ವಾದಿ ಸಂಘದ ಹೆಸರಿನಲ್ಲಿ ಹೊರಡಿಸಲು 
ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಂಘದ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿದ್ದು, ಪ್ರತಿವಾದಿಗಳು 
ರದ್ದತಿಯಾದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದು. ಪ್ರತಿವಾದಿಗಳು ಸಂಘದ ನಿಧಿಗಳಿಂದ ಷೆಡ್ಯೂಲ್‌ ಸ್ವತ್ತುಗಳನ್ನು ಖರೀದಿಸಿದ್ದಾರೆಂದು ವಾದಿಯು ದಾವಾ 
ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ ಖರೀದಿಸಿದ ಸದರಿ ಸ್ವತ್ತುಗಳನ್ನು ಪ್ರತಿವಾದಿಗಳು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ವಿಶೇಷಾಧಿಕಾರಿಗಳು 
ಸಂಘದ ಸ್ವತ್ತುಗಳನ್ನು ಕಾಪಾಡಲು ಷೆಡ್ಯೂಲ್‌ ಸ್ವತ್ತುಗಳನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗಳಿಗೆ ನಿರ್ದೇಶನ ನೀಡಲು ಕೋರಿ ದಾವೆ 
ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯೂಲ್‌ ಸ್ವತ್ತುಗಳನ್ನು ಪ್ರತಿವಾದಿಗಳು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ 
ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕಲಂ 44ರಡಿ ತೀರ್ಪು ಪೂರ್ವ ಜಫ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 


ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ ದಿನಾಂಕ: 11/2/2014 ರಂದು ಪ್ರತಿವಾದಿಗಳಿಗೆ ಸೇರಿದ 
ಈ ಕೆಳಕಂಡ ಷೆಡ್ಯೂಲ್‌ ಸ್ವತ್ತನ್ನು ಪರಭಾರೆ ಮಾಡದಂತೆ ಸೌಹಾರ್ದ ಕಾಯ್ದೆ 1997ರ ಕಲಂ 44 (1)ರಂತೆ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಫ್ತಿ 
ಆದೇಶದ ನೋಟೀಸನ್ನು ನೀಡಿ ಆಕ್ಷೇಪಣೆ ಸಲ್ಲಿಸಲು 30 ದಿನಗಳ ಕಾಲವಕಾಶ ನೀಡಲಾಗಿತ್ತು. ಈ ನೋಟೀಸಿಗೆ ಪ್ರತಿವಾದಿ 1 ಮತ್ತು 2ರವರು ಯಾವುದೇ 
ಆಕ್ಷೇಪಣೆಗಳನ್ನು ಈ ದಿನದವರೆಗೂ ಸಲ್ಲಿಸಿರುವುದಿಲ್ಲ, ಆದ್ದರಿಂದ ಪ್ರತಿವಾದಿ 1 ಮತ್ತು 2ರವರಿಗೆ ಸೇರಿದ ಸ್ಥಿರಾಸ್ತಿಗಳನ್ನು ಕಲಂ 44ರ ರೀತ್ಯಾ ತೀರ್ಪು 


ದು 


ಪೂರ್ವ ಜಫ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 


ದಿನಾಂಕ: 11/12/20144ರ ಈ ನ್ಯಾಯಾಲಯದ ಆದೇಶದ ನೋಟೀಸಿನಲ್ಲಿ ತಿಳಿಸಿರುವಂತೆ ಪ್ರತಿವಾದಿ 1 ಮತ್ತು 2 ರವರು ಈವರೆಗೂ 
ಆಕ್ಷೇಪಣೆ/ಎವರಣೆ ಸಲ್ಲಿಸಲು ವಿಫಲರಾಗಿರುವುದರಿಂದ ಪ್ರತಿವಾದಿ 1 ಮತ್ತು 2ರವರ ಆಕ್ಷೇಪಣೆ/ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ ದಿನಾಂಕ: 
11/12/2014ರ ನೋಟೀಸಿನಲ್ಲಿ ಸೂಚಿಸಿರುವ ಈ ಕೆಳಕಂಡ ಷೆಡ್ಯೂಲ್‌ ಸ್ವತ್ತುಗಳನ್ನು ಸೌಹಾರ್ದ ಕಾಯ್ದೆ 1997ರ ಕಲಂ 44 ರ ರೀತ್ಯಾ ಪ್ರತಿವಾದಿ 1 ಮತ್ತು 
2ರವರು ಪರಭಾರೆ ಮಾಡಲು ಸಾಧ್ಯವಾಗದಂತೆ ತೀರ್ಪುಪೂರ್ವ ಜಫ್ತಿ ಆದೇಶ ಹೊರಡಿಸಲಾಗಿದೆ. 


ತೀರ್ಪುಪೂರ್ವ ಜಫ್ತಿ ಆದೇಶ ಮಾಡಿರುವ ಸ್ವತ್ತಿನ ವಿವರಗಳು 


ಇಪ 
9 
(2೨ 
[ಹಾಸ 


1 ಒಂದನೇ ಪ್ರತಿವಾದಿ ಶ್ರೀಮತಿ ಅನ್ನಪೂರ್ಣ ಇವರ ಹೆಸರಿನಲ್ಲಿರುವ ಬೆಂಗಳೂರು ಮಹಾನಗರ ಪಾಲಿಕೆ ಖಾತೆ ಹೊಸ ನಂ. 23, 
ಆಸ್ತಿ ಗುರುತಿನ ಸಂಖ್ಯೆ: 34-50-23, ಆರ್‌ ಪಿ ಸಿ ಲೇಔಟ್‌, ವಾರ್ಡ್‌ ನಂ. 34, 4ನೇ ಎ ಕ್ರಾಸ್‌, ಹಂಪಿನಗರ, ಆರ್‌ ಪಿ ಸಿ ಲೇ ಔಟ್‌, ಬೆಂಗಳೂರು 
ರಲ್ಲಿನ ಒಟ್ಟು 2800 ಚದರಡಿಯ ನಿವೇಶನ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೩೯ 





2. ಎರಡನೇ ಪ್ರತಿವಾದಿ ಶ್ರೀ ಶ್ರೀಧರ್‌ ವಿ. ಇವರ ಹೆಸರಿನಲ್ಲಿರುವ ಬೆ೦ಗಳೂರು ಮಹಾನಗರ ಪಾಲಿಕೆ ಖಾತೆ ಹೊಸ ನಂ. 16, ಆಸ್ತಿ ಗುರುತಿನ 
ಸಂಖ್ಯೆ 3-115-16 ಯಶವಂತಪುರ ವಾರ್ಡ್‌ ನಂ. 3, 1ನೇ ಮೈನ್‌ ರೋಡ್‌, ವೆಂಕಟರಮಣಪ್ಪ ತೋಟ, ಯಶವಂತಪುರ, ಬೆಂಗಳೂರು ರಲ್ಲಿನ ಒಟ್ಟು 
780 ಚದರಡಿ ಅಳತೆಯ ನಿವೇಶನ ಹಾಗೂ ಆ ನಿವೇಶನದಲ್ಲಿ ನಿರ್ಮಿಸಿರುವ 900 ಚದರಡಿ ಅಳತೆಯ ಕಟ್ಟಡ. 


ಈ ತೀರ್ಪು ಪೂರ್ವ ಜಫ್ತಿ ಆದೇಶವನ್ನು ಈ ದಿನ, ದಿನಾಂಕ: 28-05-2015 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹರ್ಲಿಶಿಯೊಂದಿಗೆ 
ನೀಡಲಾಗಿದೆ. 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ 
PR. 605 ಬೆಂಗಳೂರು. 


ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬಸವ ಭವನ, ಹೈ ಗ್ರೌಂಡ್ಸ್‌, ಬೆಂಗಳೂರು-560001 
ಅಧಿಸೂಚನೆ ಸಂಖ್ಯೆ ಕರಾಆಃಆಡಳಿತಃ51:2013, ದಿನಾಂಕ 23.04.2015 


ವಿಷಯಃ- ಕರ್ನಾಟಕ ಗ್ರಾಹಕ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆಗಳ ಸೇವೆಯಲ್ಲಿ ಹೈದ್ರಾಬಾದ್‌- ಕರ್ನಾಟಕದ ರಾಜ್ಯ ಮಟ್ಟದ 
ಸ್ಥಳೀಯ ವೃಂದವನ್ನು ರಚಿಸಿ ಅಧಿಸೂಚನೆ ಹೊರಡಿಸಿರುವ ಕುರಿತು. 


ಉಲ್ಲೇಖ 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 06 ಪಿಎಲ್‌ಎಕ್ಸ್‌ 2012 ದಿನಾಂಕ 06.11.2013. 
2. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆನಾಸ 24 ಸಲಫ 2014 ಬೆಂಗಳೂರು ದಿನಾಂಕ 06ನೇ ಮಾರ್ಚ್‌ 2014. 


3... ಸರ್ಕಾರದ ಪ 


GL 
2 


ಹಿ 


೦ ಸಿಆಸುಇ 82 ಹೈಕಉ 2014 ದಿನಾ೦ಕ 16.08.2014. 


( 


4. ಸರ್ಕಾರದ ಪ ೦ 


(GL 
2 


ಜಿ 


: ಆವಾಸ 24 ಸಲಫ 2014 ದಿನಾಂಕ 22.08.2014. 
5. ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಪತ್ರ ಸಂಖ್ಯೆ: ಕರಾಆಃಆಡಳಿತಃ5182013 ದಿನಾಂಕ 01.09.2014. 
6. ಸರ್ಕಾರದ ಪತ್ರ ಸಂಖ್ಯೆ:ಆನಾಸ 24 ಸಲಫ 2014 ದಿನಾಂಕ 13.11.2014. 


7. ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧಿಸೂಚನೆ ಸಂಖ್ಯೆ: ಕರಾಆಃಆಡಳಿತಃ5182013. ದಿನಾಂಕ 


17.11.2014 ಹಾಗೂ ಸಮ ಸಂಖ್ಯೆ ಪತ್ರ ದಿನಾಂಕ 17.11.2014. 
8. ಸರ್ಕಾರದ ಪತ್ರ ಸಂಖ್ಯೆ: ಆನಾಸ 24 ಸಲಫ 2014 ದಿನಾ೦ಕ 16.01.2015 
9. ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಕರಡು ಅಧಿಸೂಚನೆ ಸಂಖ್ಯೆ: ಕರಾಆ/ಆಡಳಿತ/51/2013 ದಿನಾಂಕ 
05.02.2015 
ಮೇಲೆ ಕ್ರಮ ಸಂಖ್ಯೆ(9)ರಲ್ಲಿ ಓದಲಾಗುವ ಅಧಿಸೂಚನೆಯಲ್ಲಿ ಕರ್ನಾಟಕ ಗ್ರಾಹಕ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆಗಳ 
ಸೇವೆಯಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಪ್ರಾದೇಶಿಕ ವೃಂದದಲ್ಲಿ ಹಾಗೂ ರಾಜ್ಯ ಮಟ್ಟದ ಮುಖ್ಯ ಕಛೇರಿಯಾದ ಕರ್ನಾಟಕ ರಾಜ್ಯ ಗ್ರಾಹಕರ 
ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದವರಿಗೆ ಮೀಸಲಿರಿಸಿದ ಒಟ್ಟು ಹುದ್ದೆಗಳನ್ನು ಒಟ್ಟುಗೂಡಿಸಿ ಹೈದ್ರಾಬಾದ್‌-ಕರ್ನಾಟಕದ 


ರಾಜ್ಯ ಮಟ್ಟದ ಸ್ಥಳೀಯ ವೃಂದವನ್ನು ರಚಿಸಿ ಕರಡು ಅಧಿಸೂಚನೆಯನ್ನು ಗುರುವಾರ, ಮಾರ್ಚ್‌ 19, 2015 ರಂದಿನ ಕರ್ನಾಟಕ ರಾಜ್ಯ ಪತ್ರದಲ್ಲಿ 


(€ 


ಕಟಿಸಿ, ಸದರಿ ಕರಡು ಅಧಿಸೂಚನೆಯ ವಿಷಯದಿಂದ ಭಾದಿತರಾಗುವ ಯಾವುದೇ ವ್ಯಕ್ತಿಯಿಂದ ಸದರಿ ಕರಡು ಅಧಿಸೂಚನೆಯು ಕರ್ನಾಟಕ ರಾಜ್ಯ 


[el 


ತದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿನಗಳ ಒಳಗಾಗಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಸದರಿ ಕರಡು ಅಧಿಸೂಚನೆಯು ಗುರುವಾರ, ಮಾರ್ಚ್‌ 19, 2015 ರಲ್ಲಿನ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಿರುವುದರಿಂದ ಹಾಗೂ ಸದರಿ 
ಕರಡು ಅಧಿಸೂಚನೆಯ ಬಗ್ಗೆ ನಿಗಧಿತ ಕಾಲಾವಧಿಯಲ್ಲಿ ಸ್ವೀಕೃತವಾಗಿದ್ದ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿ ಸದರಿ ಆಕ್ಷೇಪಣೆಗಳು ಸಮಂಜಸವಾಗಿಲ್ಲದ 
ಕಾರಣ ಕರ್ನಾಟಕ ಗ್ರಾಹಕ ಸಂರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆಗಳ ಸೇವೆಯಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಪ್ರಾದೇಶಿಕ ವೃಂದದಲ್ಲಿ 
ಹಾಗೂ ರಾಜ್ಯ ಮಟ್ಟದ ಮುಖ್ಯ ಕಛೇರಿಯಾದ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದವರಿಗೆ 
ಮೀಸಲಿರಿಸಿದ ಒಟ್ಟು ಹುದ್ದೆಗಳನ್ನು ಒಟ್ಟುಗೂಡಿಸಿ ಹೈದ್ರಾಬಾದ್‌-ಕರ್ನಾಟಕದ ರಾಜ್ಯ ಮಟ್ಟದ ಸ್ಥಳೀಯ ವೃಂದವನ್ನು ರಚಿಸಿ ಈ ಕೆಳಕಂಡ ಹುದ್ದೆಗಳನ್ನು 
ಗುರುತಿಸಿ ಅಧಿಸೂಚನೆಯನ್ನು ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ 


ಭಾಗ ೩ 











































































































ತ್ರ ಹುದ್ದೆ ಸ್ಥಳೀಯ ವೃಂದದಲ್ಲಿನ ಜಿಲ್ಲಾವಾರು ವೃಂದ | ಸ್ಥಳೀಯ ವೃಂದದಲ್ಲಿ | ರಾಜ್ಯ ಮಟ್ಟದ ಮುಖ್ಯ ರಾಜ್ಯ ಮಟ್ಟದ ಮುಖ್ಯ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಪ್ರಾದೇಶಿಕ ವೃಂದದಲ್ಲಿ ಹಾಗೂ ರಾಜ್ಯ ಮಟ್ಟದ 
ಬ ಇ ೪ ಸು ನಿ ೪ ಇ ೪ ಸು ಸ ್ರ $ p) ಲ” ೨ ೪ ನು ಸ್ರ 
ಬಲ ಮೀಸಲಿರಿಸಿದ ಕಛೇರಿಯಾದ ರಾಜ್ಯ ಕಛೇರಿಯಾದ ರಾಜ್ಯ ಮುಖ್ಯ ಕಛೇರಿಯಾದ ರಾಜ್ಯ ಆಯೋಗದಲ್ಲಿ ಹೈದ್ರಾಬಾದ್‌-ಕರ್ನಾಟಕ 
ಶೇಕಡವಾರು ವೃಂದ ಆಯೋಗದಲ್ಲಿನ ಆಯೋಗದಲ್ಲಿ ಪ್ರದೇಶದವರಿಗೆ ಮೀಸಲಿರಿಸಿದ ಒಟ್ಟು ಹುದ್ದೆಗಳನ್ನು ಒಟ್ಟುಗೂಡಿಸಿ ರಚಿಸಿದ 
ಬಲ ವೃಂದ ಬಲ ಹೈದ್ರಾಬಾದ್‌-ಕರ್ನಾಟಕದ ಹೈದ್ರಾಬಾದ್‌-ಕರ್ನಾಟಕದ ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿನ ಮೀಸಲಿರಿಸಿದ 
[2 p) ನು 
ಪ್ರದೇಶದವರಿಗಾಗಿ ಹುದ್ದೆಗಳು (5.7) 
ಮೀಸಲಿರಿಸಿದ ಹುದ್ದೆಗಳು ಮುಂಬಡ್ತಿ ನೇರ ನೇಮಕಾತಿ ಒಟ್ಟು (5+7) 
2 3 5 6 ಡ್ಡ 8 9 10 
ಗ್ರೂಪ್‌-ಎ ಶೇ.8 
ರಿಜಿಸ್ಟಾರ್‌ ಹಾಗೂ — ಎ 1 ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ನಿಯೋಜನೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುತ್ತಾರೆ. 
ಆಡಳಿತಾಧಿಕಾರಿಗಳು 
ಗ್ರೂಪ್‌-ಬಿ ಶೇ.75 ಶೇ.8 
ಸಹಾಯಕ ರಿಜಿಸ್ಟಾರ್‌ ಹಾಗೂ ಬಳ್ಳಾರಿ 
ಸಹಾಯಕ ಆಡಳಿತಾಧಿಕಾರಿಗಳು ಕೊಪಳ 
(ಶೇ.100 ಮುಂಬಡ್ತಿ) 
ರಾಯಚೂರು 
ಯಾದಗಿರಿ 5 1 ದ 5 ದ 
5 
ಗುಲರ್ಗಾ 
ಬ 
ಬೀದರ್‌ 
ಒಟ್ಟು 
ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಬಳ್ಳಾರಿ 
ಹಾಗೂ ತೀರ್ಪು ಬರಹಗಾರರು ಕೊಪಳ 
(ಶೇ.100 ಮುಂಬಡ್ತಿ) ಹ್‌ 
ಯಾದಗಿರಿ — 1 — — — — 
ಗುಲರ್ಗಾ 
ಬ 
ಬೀದರ್‌ 








ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, 


ಗುರುವಾರ, ಆಗಸ್ಟ್‌ ೨೦, ೨೦೧೫ 


೩೪೪೧ 








5 


6 


7 





ಶೇ.80 


ಶೇ.8 





ಲೆಕ್ಕ ಅಧೀಕ್ಷ: ಕರು 


ಕರ್ನಾಟಕ ರಾಜ್ಯ ಲೆಕ್ಕ ಪತ್ರ ಇಲಾಖೆಯಿಂದ ನಿಯೋಜನೆಯ ಮೇರೆಗೆ ಕಾರ್ಯನಿರ್ವಹಿಸು 


ತಾರೆ. 


ಮ 





ಶಿರಸ್ತೇದಾರರು 
( ಶೇ.100 ಮುಂಬಡ್ತಿ) 























ಶೀಘ್ರಲಿಪಿಗಾರರು 
(ಶೇ.10-ಮುಂಬಡಿ, 
ನೇರ ನೇಮಕಾತಿ-90) 





























ಪ್ರಥಮ ದರ್ಜೆ ಸಹಾಯಕರು 
( ಮುಂಬಡ್ತಿ-ಶೇ50, 
ನೇರ ನೇಮಕಾತಿ- ಶೇ.50) 


















































೩೪೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ 


ಭಾಗ ೩ 








2 


5 


6 


7 


10 





ದ್ವಿತೀಯ ದರ್ಜೆ ಸಹಾಯಕರು 
(ಮುಂಬಡ್ತಿ-ಶೇ33 


ನೇರ ನೇಮಕಾತಿ- ಶೇ.67) 























ಬೆರಳಚ್ಚುಗಾರು 
(ನೇರ ನೇಮಕಾತಿ- ಶೇ.100) 





























ವಾಹನ ಚಾಲಕರು 


(ನೇರ ನೇಮಕಾತಿ- ಶೇ.100) 


















































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೪೩ 






































1 2 3 4 5 6 7 8 9 10 
ಗ್ರೂಪ್‌-ಡಿ ಶೇ.85 ಶೇ.8 
1 ಗ್ರೂಪ್‌-ಡಿ ನೌಕರರು ಬಳ್ಳಾರಿ 3 
(ನೇರ ನೇಮಕಾತಿ-ಶೇ.100) ಕೊಪ್ಪಳ 3 
ರಾಯಚೂರು 3 
ಯಾದಗಿರಿ 3 16 9 1 ದ 17 17 
ಗುಲರ್ಗಾ 3 
ಬ 
ಬೀದರ್‌ 3 
ಒಟ್ಟು 18 
































ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಮಾನ್ಯ ಅಧ್ಯಕ್ಷರ ಆದೇಶಾನುಸಾರ 
ಜಿ.ಎಲ್‌.ಲಕ್ಷ್ಮೀನಾರಾಯಣ 


5೦.10 ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ. ಬೆ೦ಗಳೂರು. 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಸಂವಾ 194 ಕೆಎಂಯು 2014 ಬೆಂಗಳೂರು ದಿನಾಂಕ: 07-05-2015 

ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ತುಮಕೂರು ಜಿಲ್ಲೆ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಕಂದಿಕೆರೆ ಗ್ರಾಮದಲ್ಲಿರುವ ಶ್ರೀ ಶಾಂತಿನಾಥ ದೇವಾಲಯವನ್ನು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು 
ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 4(3)ರ ಅಡಿ “ ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು, ಅದರಂತೆ 2015ರ ಫೆಬ್ರವರಿ 5ನೇ ದಿನಾಂಕದ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ದಿನಾಂಕ: 28.10.2014ರ ಅಧಿಸೂಚನೆ ಸಂಖ್ಯೆ: ಕಸಂವಾ 194 ಕೆಎ೦ಯು 2014ನ್ನು ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪ್ರಕಟಿಸಲಾಗಿದ್ದು, ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಸ್ವೀಕೃತವಾಗಿಲ್ಲದೆ ಇರುವುದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 463)” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಪರಿವಿಡಿಯಲ್ಲಿ ವಿವರಿಸಿರುವ ತುಮಕೂರು ಜಿಲ್ಲೆ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಕಂದಿಕೆರೆ ಗ್ರಾಮದಲ್ಲಿರುವ ಶ್ರೀ ಶಾಂತಿನಾಥ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಈ ಮೂಲಕ ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 





೩೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 



























































ಪರಿವಿಡಿ 
ಅಧಿಸೂಚನೆ ಸಂಖ್ಯೆ: ಕಸಂವಾ 194 ಕೆಎಂಯು 2014, ದಿನಾಂಕ: 07.05.2015 
ಸಂರಕ್ಷಣೆಗೆ 
ಸ್ಮಾರಕ/ಕಟ್ಟಡದ ಮೇರೆಗಳು 
ಜಿಲ್ಲೆ ತಾಲ್ಲೂಕು ಇರುವ ಸ್ಥಳ ಒಳಪಡಬಹುದಾದ ವಿಸ್ತೀರ್ಣ ಒಡೆತನ ಷರಾ 
ಹೆಸರು (ಚಕ್ಕುಬಂದಿ) 
ರೆವಿನ್ಯೂ ನಿವೇಶನ ತ 
1 2 3 4 5 6 7 8 9 
ಪೂರ್ವ: ನಿವೇಶನಗಳು 
ತುಮಕೂರು ಶ್ರೀ ಶಾಂತಿನಾಥ ಪಶ್ಚಿಮ: ರಸ್ತೆ ಈ ದೇವಾಲಯವು ಪಂಚಬಸಿದಿ 
ಚಿಕ್ಕನಾಯಕನಹಳ್ಳಿ ಕಂದಿಕೆರೆ ಗ್ರಾಮ ಕ್ರಮ ಸಂಖ್ಯೆ: 791 5040 ಚ.ಅ ಮುಜರಾಯಿ 
ಜಿಲ್ಲೆ ದೇವಾಲಯದ ಉತರ: ಒಣಿ ಶೈಲಿಯಲ್ಲಿ ನಿರ್ಮಿತವಾಗಿದೆ 
ದಕ್ಷಿಣ: ಸಾರ್ವಜನಿಕರ ದಾರಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
PR. 565 ಸರ್ಕಾರದ ಅಧೀನ ಕಾರ್ಯದರ್ಶಿ 
50. 50 ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ 195 ಕೆಎಂಯು 2014 ಬೆಂಗಳೂರು ದಿನಾಂಕ: 07-05-2015 

ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು, ವೇಮಗಲ್‌ ಹೋಬಳಿ, ಸೀತಿ ಗ್ರಾಮದಲ್ಲಿರುವ ಶ್ರೀ ಪತ್ತೇಶ್ವರಸ್ವಾಮಿ ದೇವಾಲಯವನ್ನು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ 
ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 4(3)ರ ಅಡಿ “ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು ಅದರಂತೆ 2015ರ ಫೆಬ್ರವರಿ 5ನೇ ದಿನಾಂಕದ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ದಿನಾಂಕ: 28.10.2014ರ ಅಧಿಸೂಚನೆ ಸಂಖ್ಯೆ: ಕಸಂವಾ 195 ಕೆಎಂಯು 2014ನ್ನು ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ನಾನಿಸಿ ಪ್ರಕಟಿಸಲಾಗಿದ್ದು, ಈ ಬಗ್ಗೆ ಯಾವುದೇ 
ಆಕ್ಷೇಪಣೆಗಳು ಸ್ವಿಕೃತವಾಗಿಲ್ಲದೆ ಇರುವುದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 4(3)” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಪರಿವಿಡಿಯಲ್ಲಿ ವಿವರಿಸಿರುವ ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು, ವೇಮಗಲ್‌ ಹೋಬಳಿ ಸೀತಿ ಗ್ರಾಮದಲ್ಲಿರುವ ಶ್ರೀ ಪತ್ತೇಶ್ವರಸ್ವಾಮಿ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಈ ಮೂಲಕ ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೪೫ 



























































ಪರಿವಿಡಿ 
ಅಧಿಸೂಚನೆ ಸಂಖ್ಯೆ: ಕಸಂವಾ 195 ಕೆಎಂಯು 2014, ದಿನಾಂಕ: 07.05.2015 
ಸಂರಕ್ಷಣೆಗೆ 
ಸ್ಮಾರಕ/ಕಟ್ಟಡದ ಸ ಮೇರೆಗಳು 
ಜಿಲ್ಲೆ ತಾಲ್ಲೂಕು ಇರುವ ಸ್ಥಳ ಸ್ಯ ಒಳಪಡಬಹುದಾದ ವಿಸ್ತೀರ್ಣ ಒಡೆತನ ಷರಾ 
ಹೆಸರು (ಚಕ್ಕುಬಂದಿ) 
ರೆವಿನ್ಯೂ ನಿವೇಶನ i 
1 2 3 4 5 6 7 8 9 

ಪೂರ್ವಕ್ಕೆ: 110 ಅಡಿ ಕೃತ ಯುಗದಲ್ಲಿ ಭಸ್ಮಾಸುರ ರಾಕ್ಷಸನು ಈಶ್ವರನ ಕುರಿತು ತಪಸ್ಸು ಮಾಡಿದ ಸಂದರ್ಭದಲ್ಲಿ ಈಶ್ವರನು 
ಪಶ್ಚಿಮಕ್ಕೆ: 10 ಅಡಿ ಸ ಪ್ರತ್ಯಕ್ಷನಾಗಿ ಬೇರೆಯವರ ತಲೆಗೆ ಕೈ ಇಟ್ಟರೆ ಭಸ್ಮವಾಗುತ್ತಾರೆ. ಎಂಬ ವರ ನೀಡಿದ್ದು, ಸದರಿ 
ಶ್ರೀಪತ್ತೇಶ್ವರ ವರದಿಂದ ರಾಕ್ಷಸನು ಈಶ್ವರನ ತಲೆಯ ಮೇಲೆ ಕೈಯಿಡಲು ಪ್ರಯತ್ನಿಸಲಾಗಿ, ಈ ಸಂದರ್ಭದಲ್ಲಿ 
ಕೋಲಾರ ಸ 9460 ಉತ್ತರಕ್ಕೆ: 86 ಅಡಿ ಆಡಳಿತ ಸ್ವ ಸ ಕ 
ತ ಕೋಲಾರ ಸೀತಿ ಗ್ರಾಮ ಸ್ವಾಮಿ ಬೆಟ್ಟದ ಮೇಲಿದೆ ಈಶ್ವರ ಸೀತಿ ಗ್ರಾಮದ ಬೆಟ್ಟದ ಈ ಮೇಲಿನ ಗುಹೆಯಲ್ಲಿ ಅಡಗಿಕೊಂಡಾಗ ಮಹಾ ವಿಷ್ಣು ಪ್ರತ್ಯಕ್ಷನಾಗಿ 

ಜಿಲ್ಲೆ ks ಅಡಿಗಳು ವಾಪಿಗೆ - 
ದೇವಾಲಯ 53 ಸ್ತ್ರೀವೇಷಧಾರಿಯಾಗಿ ನೃತ್ಯಮಾಡುತ್ತಾ ತನ್ನ ತಲೆಯ ಮೇಲೆ ತಾನೇ ಕೈ ಇಡುವಂತೆ ಮಾಡಿ 

ಒಳಪಟ್ಟಿದೆ ಷ್ಟ ಸ 
ದಕ್ಷಿಣಕ್ಕೆ: 86 ಅಡಿ ಅಬ್ಬ ಭಸ್ಮಾಸುರನೇ ಭಸ್ಮವಾಗಿ ಬೆಟ್ಟವಾಗಿ ನೆಲೆಸಿರುತ್ತಾನೆ ಎಂದು ಪ್ರತೀತಿ ಇರುತ್ತದೆ. ಎಂಬುದಾಗಿ 
ತಿಳಿಸಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
PR. 566 


ಸರ್ಕಾರದ ಅಧೀನ ಕಾರ್ಯದರ್ಶಿ 
50. 50 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಸಂವಾ 196 ಕೆಎಂಯು 2014 ಬೆ೦ಗಳೂರು ದಿನಾಂಕ: 07-05-2015 


ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಹಾಸನ ಜಿಲ್ಲೆ, ಬೇಲೂರು ತಾಲ್ಲೂಕು, ಕಾಶೀಪುರ ಗ್ರಾಮದಲ್ಲಿರುವ ಶ್ರೀ ಕಾಶೇಶ್ವರ ದೇವಾಲಯವನ್ನು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು 
ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 4(3)ರ ಅಡಿ “ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು ಅದರಂತೆ 2015 ರ ಫೆಬ್ರವರಿ 5ನೇ ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ದಿನಾಂಕ; 28.10.2014ರ ಅಧಿಸೂಚನೆ ಸಂಖ್ಯೆ: ಕಸಂವಾ 196 ಕೆಎಂಯು 2014ನ್ನು ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪ್ರಕಟಿಸಲಾಗಿದ್ದು, ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಸ್ವೀಕೃತವಾಗಿಲ್ಲದೆ ಇರುವುದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 4(3)” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ 
ವಿವರಿಸಿರುವ ಹಾಸನ ಜಿಲ್ಲೆ, ಬೇಲೂರು ತಾಲ್ಲೂಕು, ಕಾಶೀಪುರ ಗ್ರಾಮದಲ್ಲಿರುವ ಶ್ರೀ ಕಾಶೇಶ್ವರ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಈ ಮೂಲಕ ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 


೩೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ 



























































ಭಾಗ ೩ 
ಪರಿವಿಡಿ 
ಅಧಿಸೂಚನೆ ಸಂಖ್ಯೆ: ಕಸಂವಾ 196 ಕೆಎಂಯು 2014, ದಿನಾಂಕ: 07.05.2015 
ಸಂರಕ್ಷಣೆಗೆ 
ಸ್ಮಾರಕ/ಕಟ್ಟಡದ ಜನ್ನಿ ಮೇರೆಗಳು 
ಜಿಲ್ಲೆ ತಾಲ್ಲೂಕು ಇರುವ ಸ್ಥಳ « ಹಕ್‌; ಒಳಪಡಬಹುದಾದ ವಿಸ್ತೀರ್ಣ ಒಡೆತನ ಷರಾ 
i ರೆವಿನ್ಯೂ ನಿವೇಶನ ನ) 
1 2 3 4 5 6 7 8 9 
ಪೂರ್ವ: ರಥದ ಬೀದಿ 
ದೇವಸ್ಥಾನದ 
ಪಶ್ಚಿಮ: ಹ 
ಶ್ರೀ ಕಾಶೇಶ್ವರ ಸ ಜಾಗ 
ಹಾಸನ ಕಾಶೀಪುರ ಸ ಪುರಾತನ 5 ಶಿವಲಿಂಗ ದೇವಸ್ಥಾನವಿದ್ದು, ಇದರಲ್ಲಿ ಒಂದು ಉಯ್ಯಾಲೆ ಮಂಟಪ, ಮುಂದೆ 
ಬೇಲೂರು ದೇವಾಲಯದ ಸರ್ವೇ ನಂ. 8/1 0.36ಗುಂಟೆ ದೇವಸಾನಕಿ ಸರ್ಕಾರ NRE _ ; 
ಜಿಲ್ಲೆ ಗ್ರಾಮ ಉತರ: ಫಿ ಕ ಗೋಪುರ ಮತ್ತು ಹೆಬ್ಬಾಗಿಲು ಇರುತ್ತದೆ. 
ಸಮುಚ್ಛಯವನ್ನು ಸ್‌ ಹೋಗುವ ರಸ್ತೆ KU | 
ದೇವಸ್ಥಾನದ 
ದಕ್ಷಿಣ: € 
ಜಾಗ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
PR. 567 ಸರ್ಕಾರದ ಅಧೀನ ಕಾರ್ಯದರ್ಶಿ 
SC. 50 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಸಂವಾ 155 ಕೆಎಂಯು 2014 ಬೆ೦ಗಳೂರು ದಿನಾಂಕ: 07-05-2015 

ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಯಾದಗಿರಿ ಜಿಲ್ಲೆ, ಶಹಾಪೂರ ತಾಲ್ಲೂಕಿನ ಶಿರವಾಳ ಗ್ರಾಮದಲ್ಲಿರುವ 47 ಪುರಾತನ ಸ್ಮಾರಕಗಳನ್ನು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು 
ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 4(3)ರ ಅಡಿ” ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು, ಅದರಂತೆ 2015ರ ಫೆಬ್ರವರಿ 5ನೇ ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ದಿನಾಂಕ: 28.10.2014ರ ಅಧಿಸೂಚನೆ ಸಂಖ್ಯೆ ಕಸಂವಾ 155 ಕೆಎಂಯು 2014ನ್ನು ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪ್ರಕಟಿಸಲಾಗಿದ್ದು, ಈ ಬಗ್ಗೆ ಯಾವುದೇ ಆಕ್ಷೇಪ ಗಳು 
ಸ್ವೀಕೃತವಾಗಿಲ್ಲದೆ ಇರುವುದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 4(3)” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪಿರಿವಿಡಿಯಲ್ಲಿ 
ವಿವರಿಸಿರುವ ಯಾದಗಿರಿ ಜಿಲ್ಲೆ, ಶಹಾಪೂರ ತಾಲ್ಲೂಕಿನ ಶಿರವಾಳ ಗ್ರಾಮದಲ್ಲಿರುವ 47 ಪುರಾತನ ಸ್ಮಾರಕಗಳನ್ನು ರಾಜ್ಯ ಸ೦ರಕ್ಷಿತ ಸ್ಮಾರಕವೆಂದು ಈ ಮೂಲಕ ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ೩೪೪೭ 
ಪರಿವಿಡಿ 
ಅಧಿಸೂಚನೆ ಸಂಖ್ಯೆ: ಕಸಂವಾ 155 ಕೆಎಂಯು 2014, ದಿನಾಂಕ: 07.05.2015 
ಸ್ಮಾರಕ/ಕಟ್ಟಡದ ಮೇರೆಗಳು 
ಜಿಲ್ಲೆ ತಾಲ್ಲೂಕು ಇರುವ ಸ್ಥಳ $ ಒಡೆತನ ಷರಾ 
ಹೆಸರು (ಚಕ್ಕುಬಂದಿ) 
1 2 3 4 7 8 9 
ಹ ನು ನ 
ಜೌ ಪೂರ್ವಕ್ಕೆ: ಖಾಲಿ ಜಾಗ 
ದೇವಾಲಯಗಳು | ಪಶ್ಚಿಮಕ್ಕೆ ಖಾಲಿ ಜಾಗ 
ಯಾದಗಿರಿ ಶಿರವಾಳ ಸರ್ಕಾರದ ಪುರಾತನ ಬಾವಿ, ಮಂಟಪ ಮತ್ತು ದೇವಾಲಯಗಳನ್ನು ಒಳಗೊಂಡಂತೆ ಒಟ್ಟಾರೆ 47 ಸ್ಮಾರಕಗಳು 
ಶಹಾಪೂರ ಸೇರಿದಂತೆ ಶೀನಾದಯ. ತ ಸ | 
ಜಿಲ್ಲೆ ಗ್ರಾಮ ಉತರಿಕೆ ವ ಸ ಒಡೆತನ 8-10ನೇ ಶತಮಾನದ ರಾಷ್ಟಕೂಟರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿರುತ್ತದೆ. 
ಒಟ್ಟಾರೆ 47 ನಕ್ಷೆ 3 ದೇವಸ್ಥಾನ ನ | 
ಆ ಥಿ 
ಗತಿಸಿದೆ. 
ಸ ದಕ್ಷಿಣಕ್ಕೆ ಮುಖ್ಯಹಳ್ಳ 
ದಸ್ತ್‌ ಕ್ರ ಲ 
































PR. 563 
50. 50 


ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕಿನ ಮಳವಳ್ಳಿ ಮತ್ತು ಸತ್ತೇಗಾಲದ ನಡುವೆ ಇರುವ ಬ್ರಿಟಷರ ಕಾಲದ ವೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಸಂವಾ 193 ಕೆಎಂಯು 2014 ಬೆಂಗಳೂರು ದಿನಾಂಕ: 07-05-2015 


ಬ್ರಿಡ್ಜ್‌ (ಸೇತುವೆ)ಯನ್ನು “ಕರ್ನಾಟಕ ಪ್ರಾಚೀನ 


ಹಿಪ್‌ 


ಸ್ತಿ 
ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 4(3)ರ ಅಡಿ “ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು ಅದರಂತೆ 2015ರ ಫೆಬ್ರವರಿ 5ನೇ 


ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 28.10.2014ರ ಅಧಿಸೂಚನೆ ಸಂಖ್ಯೆ: ಕಸ೦ವಾ 193 ಕೆಎಂಯು 2014ನ್ನು ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪ್ರಕಟಿಸಲಾಗಿದ್ದು, ಈ 
ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿಲ್ಲದೆ ಇರುವುದರಿಂದ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 4(3)” ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕಿನ ಮಳವಳ್ಳಿ ಮತ್ತು ಸತ್ತೇಗಾಲದ ನಡುವೆ ಇರುವ ಬ್ರಿಟಿಷರ ಕಾಲದ ವೆಸ್ಲಿ ಬ್ರಿಡ್ಜ್‌ (ಸೇತುವೆ) ಯನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು 


ಈ ಮೂಲಕ ಘೋಷಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 




































































೩೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೦, ೨೦೧೫ ಭಾಗ ೩ 
ಪರಿವಿಡಿ 
ಅಧಿಸೂಚನೆ ಸಂಖ್ಯೆ: ಕಸಂವಾ 193 ಕೆಎಂಯು 2014, ದಿನಾಂಕ: 07.05.2015 
ಸಂರಕ್ಷಣೆಗೆ ವಿಸ್ತೀರ್ಣ 
ಸ್ಮಾರಕ/ಕಟ್ಟಡದ ಮೇರೆಗಳು 
ಜಿಲ್ಲೆ ತಾಲ್ಲೂಕು ಇರುವ ಸ್ಥಳ ಒಳೆಪಡಬಹುದಾದ ಒಡೆತನ ಷರಾ 
ಹೆಸರು (ಚಕ್ಕುಬಂದಿ) 
ರೆವಿನ್ಯೂ ನಿವೇಶನ 
1 2 3 4 5 6 7 8 9 
pe ಮುದ fel - 5) ವ್‌ 
ಮಳವಳ್ಳಿ ಸತ್ತೇಗಾಲ ಗ್ರಾಮದ 0.30 ಪೂರ್ವಕ್ಕೆ: | ಕಾವೇರಿ ನದಿ 
ಬ್ರಿಟಿಷರ ಕಾಲದ ವೆಸ್ಲಿ ಬ್ರಿಡ್ಜ್‌ (ಸೇತುವೆ)ಯು ಬ್ರಿಟಿಷರ ಕಾಲದ ಕ್ರಿಪೂ. 1863ರಲ್ಲಿ ನಿರ್ಮಾಣವಾಗಿರುತದೆ. ಈ 
ಚಾಮರಾಜ ಮತ್ತು | ನನೆ ಸಿ: ಸೆಂಟ್‌ | ಪ್ಯುಮಕ್ಕ | ಕಾವೇರಿ ನದಿ | ಸರ್ಕಾರದ | ನ (ಸೇತುವೆಯು ಬ್ರಚಿಷ ಶ್ರ ಲ್ಲ ತ 
y f ಕೊಳ್ಳೇಗಾಲ ಸಿ ವೆಸ್ಲಿ ಬ್ರಿಡ್ಜ್‌ 1692/ರಲ್ಲಿರುತ್ತದೆ ಸೇತುವೆಯು ಶಿವನಸಮುದ್ರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಉದ್ದೇಶಕ್ಕಾಗಿ ನಿರ್ಮಿಸಿರುವ 
ನಗರ ಜಿಲ್ಲೆ ಸತ್ತೇಗಾಲದ ಉತ್ತರಕ್ಕೆ: ರಸೆ ಒಡೆತನ 
(ಸೇತುವೆ) ಪ್‌ > ಸೇತುವೆಯಾಗಿರುತ್ತದೆ. 
ಡುವೆ 
ಚ ದಕಿಣಕ್ಕೆ: ರಸ್ತೆ 
ಐಶ್‌ fr) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಅನ್ನಪೂರ್ಣ 
PR. 564 ಸರ್ಕಾರದ ಅಧೀನ ಕಾರ್ಯದರ್ಶಿ 
50. 50 ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


